RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಜೂನ್ ೬ , ೨೦೧೩ (ಜೇಷ್ಠ ೧೬ , ಶಕ ವರ್ಷ ೧೯೩೫) 
Bangalore, Thursday, June 6, 2013 ( Jyeishta 16, Shaka Varsha 1935) 


ಸಂಚಿಕೆ ೨೩ 
Issue 23 


| 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕಂದಾಯ ಸಚಿವಾಲಯ 
ವಿಷಯ :- ಉಡುಪಿ ತಾಲ್ಲೂಕು ಮಲ್ಪೆ ಕೊಳ, ಮಲ್ಪೆ, ಪಡುಕೆರೆಯಲ್ಲಿ ಸರಕಾರಿ ಜಮೀನನ್ನು ಅತಿಕ್ರಮಣ ಮಾಡಿ ವಾಸಿಸುತ್ತಿರುವವರಿಗೆ 

ಸಕ್ರಮೀಕರಣ ಮಾಡುವ ಬಗ್ಗೆ. 
ಓದಲಾಗಿದೆ:- 1. ಜಿಲ್ಲಾಧಿಕಾರಿ, ಉಡುಪಿ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಎನ್‌ಸಿಆರ್/ ಸಿಆರ್/01/2007 - 08/1825 ದಿನಾಂಕ: 16 -10 -2012. 

2. ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 12 ಎಲ್‌ಜಿಎ 81 ದಿನಾಂಕ: 24 - 09 -1994, 
ಪ್ರಸ್ತಾವನೆ : 
- ಜಿಲ್ಲಾಧಿಕಾರಿ , ಉಡುಪಿ ಜಿಲ್ಲೆ ಇವರು ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಪತ್ರದಲ್ಲಿ ಸಲ್ಲಿಸಿರುವ ಪ್ರಸ್ತಾವನೆಯನುಸಾರ ಉಡುಪಿ ತಾಲ್ಲೂಕು 
ಮಿಕೊಳ, ಮಲ್ಪೆ ಪಡುಕೆರೆ ಕರಾವಳಿ ಪ್ರದೇಶದಲ್ಲಿ ಸರ್ಕಾರಿ ಜಮೀನನ್ನು ಅತಿಕ್ರಮಣ ಮಾಡಿ ವಾಸಿಸುತ್ತಿರುವ 143 ಕುಟುಂಬಗಳಿಗೆ ಸಕ್ರಮಗೊಳಿಸಲು 
ಶಿಫಾರಸ್ಸು ಮಾಡಿರುತ್ತಾರೆ . 

ಸರ್ವೆ ನಂ :264 ರಲ್ಲಿನ ಮಲ್ಪೆ ಮೀನುಗಾರಿಕಾ ಬಂದರಿನ , ಬಂದರು ಇಲಾಖೆಗೆ ಸೇರಿರುವ 11.93 ಎಕರೆ ಜಮೀನಿನಲ್ಲಿ 7.34 ಎಕರೆ ಜಮೀನನ್ನು 
ಹಲವಾರು ವರ್ಷಗಳಿಂದ ಮೀನುಗಾರರು ಒತ್ತುವರಿ ಮಾಡಿಕೊಂಡಿರುತ್ತಾರೆ. ಸರ್ವೆ ನಂಬರ್‌ 344, 345, 346 , 264, 265 ಮತ್ತು 267 
ಗಳಲ್ಲಿ ಮಲ್ಪೆ ಮೀನುಗಾರಿಕಾ ಬಂದರಿಗೆ ಸೇರಿರುವ ಓಟ್ಟು 11.93 ಎಕರೆ ಜಮೀನುಗಳಲ್ಲಿ ಒಟ್ಟು 7.34 ಎಕರೆ ಜಮೀನು ಒತ್ತುವರಿಯಾಗಿರುತ್ತದೆ. 
ಸದರಿ ಪ್ರದೇಶವು ಮೊರಂಬೋಕು ಮತ್ತು ಅನಾಧೀನಕವಾಗಿ ವರ್ಗೀಕರಿಸಲ್ಪಟ್ಟಿರುತ್ತದೆ . 
ಈ ಎಲ್ಲಾ ಪ್ರದೇಶಗಳು ಕರಾವಳಿ ನಿರ್ಬಂಧಿತ ವಲಯದಲ್ಲಿದ್ದು, ಈ ಹಿಂದೆ 1994ರಲ್ಲಿ ಇಂತಹದ್ದೇ ಸಂದರ್ಭಗಳಲ್ಲಿ ಅತಿಕ್ರಮಣಗಾರರಿಗೆ 
ಹಕ್ಕುಪತ್ರಗಳನ್ನು ನೀಡಲಾಗಿರುತ್ತದೆ. ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 145 ಎಲ್‌ಜಿಎ 2011 ಬೆಂಗಳೂರು ದಿನಾಂಕ :21 - 02 - 2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಡುಪಿ ತಾಲ್ಲೂಕು, ಮಿಕೊಳ ಮಲ್ಪೆ ಪಡುಕೆರೆ ಪ್ರದೇಶದಲ್ಲಿ ಅನಧಿಕೃತವಾಗಿ 
ವಾಸಿಸುತ್ತಿರುವ ಅನುಬಂಧದಲ್ಲಿ ನಮೂದಿಸಿರುವಂತೆ ಸಂಬಂಧಿಸಿದ ಸರ್ವೆ ನಂಬರ್ ಮತ್ತು ಕುಟುಂಬಗಳ 143 ಮೀನುಗಾರರಿಗೆ ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಸಕ್ರಮೀಕರಣಗೊಳಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

1. ಮಂಜೂರಾತಿ ಪಡೆದ ಫಲಾನುಭವಿಗಳು ಮಾರುಕಟ್ಟೆ ಮೌಲ್ಯ ಮತ್ತು ಸ್ಟಾಂಪ್ ಶುಲ್ಕವನ್ನು ಪಾವತಿಸತಕ್ಕದ್ದು. 
2. ಭೂ ಕಂದಾಯ ಕಾಯ್ದೆ ಮತ್ತು ನಿಯಮಾವಳಿಗಳಂತೆ ಪ್ರಕ್ರಿಯೆಗಳನ್ನು ಅಳವಡಿಸಿ ಸಕ್ರಮೀಕರಣಗೊಳಿಸತಕ್ಕದ್ದು. 
3. ಸಕ್ರಮೀಕರಣ ಸಂದರ್ಭದಲ್ಲಿ ಮೋಡಿ ಶುಲ್ಕ, ಪರಿವರ್ತನಾ ಶುಲ್ಕ ಮತ್ತಿತರ ಅಗತ್ಯ ಶುಲ್ಕಗಳನ್ನು ಹಾಲಿ ಚಾಲ್ತಿಯಲ್ಲಿರುವ ನಿಯಮಗಳಂತೆ 

ಪಾವತಿಸತಕ್ಕದ್ದು. 

ಮಂಜೂರಾದ ನಿವೇಶನ ಮಂಜೂರಾತಿ/ ಹಂಚಿಕೆ ದಿನಾಂಕದಿಂದ 15 ವರ್ಷಗಳವರೆಗೆ ಮಾರಾಟ ಅಥವಾ ಪರಭಾರೆ ಮಾಡತಕ್ಕದ್ದಲ್ಲ. 
5. ಜಮೀನಿನ ಸ್ವಭಾವವನ್ನು ಬದಲಾಯಿಸತಕ್ಕದ್ದಲ್ಲ, ಅದನ್ನು ಮನೆಗಾಗಿ ಮಂಜೂರಾತಿ ನೀಡಿದ್ದಲ್ಲಿ ಮನೆ ನಿವೇಶನಕ್ಕಾಗಿಯೇ ಇರಿಸಿಕೊಳ್ಳತಕ್ಕದ್ದು. 


( ೧೦೪೧ ) 


೧೦೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


ಭಾಗ ೧ 


6. ಯಾವುದೇ ಮಂಜೂರಾತಿ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಅಥವಾ ಯಾವುದೇ ತಪ್ಪು ಮಾಹಿತಿ ನೀಡಿದ್ದಲ್ಲಿ, ಅಂತಹ ಮಂಜೂರಾತಿಯನ್ನು 

ತಕ್ಷಣ ರದ್ದುಗೊಳಿಸಲಾಗುವುದು. 
7. ಸಕ್ರಮೀಕರಣಕ್ಕೆ ಮುಂಚೆ ಬಂದರು ಇಲಾಖೆಗೆ ಸೇರಿದ ಸರ್ವೆ ನಂಬರು 264ಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಬಂದರು ಇಲಾಖೆಯ 

ಅನುಮತಿ ಪಡೆಯತಕ್ಕದ್ದು. 
8. ಸಕ್ರಮೀಕರಣಕ್ಕೆ ಮುಂಚೆ ಜಿಲ್ಲಾಧಿಕಾರಿಗಳು ಕರಾವಳಿ ವಲಯ ನಿರ್ವಹಣಾ ಪ್ರಾಧಿಕಾರದಿಂದ ಅನುಮತಿ ಪಡೆಯತಕ್ಕದ್ದು . 
೨ . ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕದ್ದಲ್ಲ. 
10 . ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 

ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 
11. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ , ಗುತ್ತಿಗೆ /ಉಪಗುತ್ತಿಗೆಗೆ 

ನೀಡುವುದಾಗಲೀ , ಅಡಮಾನ, ವರ್ಗಾವಣೆ, ದಾನ , ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 
ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ, ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 

ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 
13 . ಮಂಜೂರಾದ ನಿವೇಶನ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಫಲಾನುಭವಿಗಳು ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು . 

ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ ಉಲ್ಲಂಘನೆಯಾದಲ್ಲಿ 
ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ ಜಮೀನನ್ನು 

ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 
15 . ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮಂಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು 
ಗಮನದಲ್ಲಿಟ್ಟುಕೊಂಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 

ಅನುಬಂಧ 
67 ಕೊಡವೂರು ಗ್ರಾಮದ ಮಲ್ವೆ -ಕೊಳ ಪಡುಕೆರೆ ಪ್ರದೇಶದಲ್ಲಿ ಜಮೀನು ಆಕ್ರಮಣ ಮಾಡಿದವರ ಪಟ್ಟಿ 
ಹಾಲಿ ಆಕ್ರಮಣದಾರರ ಹೆಸರು ಮತ್ತು 

ಸರ್ವೆನಂಬ್ರ | ವಿಸ್ತೀರ್ಣ 

ವಾಸ್ತವ್ಯದ ಕೃತಗಳ ವಿವರ 

ಷರಾ 
ವಿಳಾಸ 

ಅವಧಿ 


14 . 


೫) 


|- 


3 . 


6 


ಸುಕುಮಾರ ಶೆಟ್ಟಿ ಬಿನ್‌ಕುಡುವ ಶೆಟ್ಟಿ, | 344 - ಪಿ1 | 0 .15 15 ವರ್ಷ 
ಮಲ್ಪೆ, ಕೊಳ 
ಮಾಧವ ಕರ್ಕೇರ ಬಿನ್ ರಾಘವ | 344 - ಪಿ2 0 .0334 | 15 ವರ್ಷ 
ಡಿ.ಕೋಟ್ಯಾನ್, ಮಲ್ಪೆ, ಕೊಳ 
ಗುರುದಾಸ ಸಾಲ್ಯಾನ್ ಬಿನ್ ಜಬ್ಬ | 344 - ಪಿ3 | 0. 064 | 10 ವರ್ಷ 
ಮೈಂದನ್, ಮಲ್ಪೆ, ಕೊಳ 
ಶಶಿಧರ ಕುಂದರ್ ಬಿನ್ ಬೋಳ | 344 - ಪಿ4 | 0 .131 15 ವರ್ಷ 
ಸುವರ್ಣ , ಮಲ್ಪೆ, ಕೊಳ 
ಭಗವಾನ್ ಕೋಟ್ಯಾನ್ ಬಿನ್ | 344 - ಪಿ5 

16 ವರ್ಷ 
ಗೋವಿಂದ , ಮಲೆ, ಕೊಳ 
ಸರಸು ಮೆಂಡನ್ ಕೊಂ ವಿಠಲ | 344 - ಪಿ7 | 0.10 | 16 ವರ್ಷ 
ಸುವರ್ಣ ಮಲ್ಪೆ, ಕೊಳ 
ಆನಂದ್ ಕಾಂಚನ್ , ಬಿನ್ | 344 - 56 | 0 . 03 % | 10 ವರ್ಷ 
ಆರ್.ಕೆ.ಕಾಂಚನ್ , ಮಲ್ಲೆ, ಕೊಳ 
ದಿನೇಶ ಸುವರ್ಣ ಬಿನ್ ನಾದು | 344 - ಪಿಃ | 

| 0.10 % 

12 ವರ್ಷ 
ಅಮೀನ್, ಮಲ್ಪೆ, ಕೊಳ 
| ಈಶ್ವರ ಸಾಲ್ಯಾನ್ ಬಿನ್ ವಿಷ್ಣು | 344 - 5910.10 | 12 ವರ್ಷ 
ತಿಂಗಳಾಯ , ಮಲ್ಪೆ, ಕೋಳ 
ಯಮುನ ಕೋಟ್ಯಾನ್ ಕೊಂ : _ 344 - ಪಿ10 | 0 .09 | 17 ವರ್ಷ 
ಗೋಪಾಲ ಮೈಂದನ್, ಮಲ್ಪೆ, ಕೊಳ 
ರಾಮಪ್ಪ ಸಾಲ್ಯಾನ್ ಬಿನ್ ತನಿಯ | 344 - ಪಿ11 [ 0.1914 | 16 ವರ್ಷ 
ಪುತ್ರನ್ , ಮಲ್ಪೆ, ಕೊಳ 


ಫಲ ಬರುವ 15 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 8 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ತಾರಸಿ ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 7 || ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 8 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ . 
ಫಲ ಬರುವ 2 | ತಾರಸಿ ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 7 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 8 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 9 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 18 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 


8 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


೧೦೪೩ 


*)2 


ಹಾಲಿ ಆಕ್ರಮಣದಾರರ ಹೆಸರು ಮತ್ತು 

ವಿಳಾಸ 


ಸರ್ವ ನಂಬ್ರ | ವಿಸ್ತೀರ್ಣ 


ವಾಸ್ತವ್ಯದ 
- ಅವಧಿ 


ಕೃತಗಳ ವಿವರ 


ಷರಾ 


4 


=| 


2 


| 


5 


- 


7 


0 .15 


೨ .೦೧ 


| 011 


12 ವರ್ಷ 


12 | ಸೋಮಪ್ಪ ಬಿನ್ ನಾಧು ಅಮೀನ್, | 344 - ಪಿ12 | 0.12 12 ವರ್ಷ 

ಮಲ್ಪೆ, ಕೊಳ 
ಮಹೇಶ್ ಕೋಟ್ಯಾನ್ ಬಿನ್ ಗುಡ್ಡ | 344 - ಪಿ13 | 0. 0744 19 ವರ್ಷ 
ಕಾಂಚನ್, ಮಿ ಕೊಳ 
ಮಧು ಕುಂದರ್ ಕೊಂ : ದೇವೇಂದ್ರ | 344 – 514 | 0.034 | 10 ವರ್ಷ 

ಸಾಲ್ಯಾನ್, ಮಲ್ಪೆ, ಕೊಳ 
15 | ಕೇಶವ ಕುಂದರ್ ಬಿನ್ ಒಬ್ಬ ಕೊಟ್ಯಾನ್ | 344 - ಪಿ15 | 0. 11 % 17 ವರ್ಷ 

ಮಲ್ಪೆ, ಕೊಳ 
ಚಂದ್ರಾವತಿ ಸುವರ್ಣ ಕೊಂ ದಿ|| | 344 - ಪಿ16 | 0.15 | 12 ವರ್ಷ 
ಮಂಜುನಾಥ ಸಾಲ್ಯಾನ್, ಮಲ್ಪೆ, ಕೊಳ 
ಸುನೀತಾ ಕೋಟ್ಯಾನ್ ಕೊಂ :ಶೇಖರ | 344 - ಪಿ17 | 0. 07 % 12 ವರ್ಷ 
ಕುಂದರ್ ಮಲ್ಪೆ, ಕೊಳ 
ಕಿರಣ್ ಕುಂದರ್ ಬಿನ್ ವಾಸುದೇವ, | 344 - ಪಿ18 | | 10 ವರ್ಷ 
ಮಲ್ಪೆ, ಕೊಳ 
ಆನಂದ ಮೆಂಡನ್ ಬಿನ್ ಚೆನ್ನಪ್ಪ | 344 - ಪಿ19 | 0 .18 | 10 ವರ್ಷ 
ಸಾಲ್ಯಾನ್ ಮಲ್ಪೆ, ಕೊಳ 
ರಾಘು ಕರ್ಕೇರ ಬಿನ್ ನರ್ವ ಸುವರ್ಣ , 344 - ಪಿ20 || 0.11 

ಮಲ್ಪೆ, ಕೋಳ 
21 | ರೋಹಿಣಿ ಕರ್ಕೇರ ಕೊಂ : ಸಾಯಿರಾಜ್ | 344 - ಪಿ21 | 0.05 | 15 ವರ್ಷ 

ಕೋಟ್ಯಾನ್, ಮಲ್ಪೆ, ಕೊಳ 
ಅಪ್ಪಿ ಸಾಲ್ಯಾನ್ ಕೊ೦: ಕೃಷ್ಣ ಸುವರ್ಣ, | 345 - ಪಿ1 | 0. 07 | 10 ವರ್ಷ 
ಮಲ್ಪೆ, ಕೊಳ 
ತುಕಾರಾಮ ಕೊಟ್ಯಾನ್ ಬಿನ್ ಗೋಪಾಲ | 345 - ಪಿ2 || 0 .0214 | 8 ವರ್ಷ 
ಸಾಲ್ಯಾನ್ , ಮಲ್ಪೆ, ಕೊಳ 
ಸಿ. ವರ್ಗೀಸ್ ಬಿನ್ ಕುರುಪ್ಪಯ್ಯ , ಮಲ್ಪೆ, | 345 - ಪಿ3 | 0.04 | 10 ವರ್ಷ 
ಕೋಳ 
ರಾಧು ಸುವರ್ಣ ಕೊ೦: ಆನಂದ | 345 - 4 | 0. 03 ) | 8 ವರ್ಷ 
ಕಾಂಚನ್, ಮಲ್ಪೆ, ಕೊಳ 
ಮಾಧವ ಕರ್ಕೇರ ಬಿನ್ ಜಬ್ಬ | 345 - ಪಿ5 | 0.15 | 10 ವರ್ಷ 
ಮೆಂಡನ್, ಮಲ್ಪೆ, ಕೊಳ 
ವಿನಯ ಕಾಂಚನ್ ಕೊ೦: ವಸಂತ | 345 - ಪಿ6 | 0 . 06 | 11 ವರ್ಷ 

ಮೆಂಡನ್, ಮಲ್ಪೆ, ಕೊಳ 
28 | ಗುಲಾಬಿ ಕೊಂ : ಜಗನ್ನಾಥ, ಮಲೈ, | 345 - ಪಿ7 | 0.06 10 ವರ್ಷ 

ಕೋಳ 
ಬೊಗ್ಗು ತಿಂಗಳಾಯ ಬಿನ್ ಚಾಂಗ | 345 - 8 0.05 | 10 ವರ್ಷ 
ಸಾಲ್ಯಾನ್, ಮಲ್ಪೆ, ಕೊಳ 
ಯಮುನ ಸಾಲ್ಯಾನ್ ಕೊಂ ಮಾಧವ | 345 - ³9 0.03 | 10 ವರ್ಷ 

ಶ್ರೀಯಾನ್ , ಮಲ್ಲೆ, ಕೊಳ 
31 | ಸುಧಾಕರ ಮೈಂದನ್ ಬಿನ್ ಗಿರಿಯ | 345 - ಪಿ10 | 0 .11 17 ವರ್ಷ 

ಕರ್ಕೇರ, ಮಲ್ಪೆ, ಕೊಳ 
ಸುಮಂಗಳ ಎಸ್. ಮೆಂಡನ್ ಕೊಂ | 345 - ಪಿ11 | 0.11 | 13 ವರ್ಷ 
ಸದಾನಂದ ಮೆಂಡನ, ಧರ್ಮರಕ್ಷಾ, 
ಮಲ್ಪೆ, ಕೊಳ 
| ಸ್ಟೀಫನ್ ಬಿನ್ ಆರೋಗ್ಯ ದಾಸ್ ಮೇರಿ | 345 - ಪಿ12 0. 0314 | 10 ವರ್ಷ 
| ಹೌಸ್, ಮಲೆ, ಕೊಳ | 


ಫಲ ಬರುವ 14 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 9 | ಹೆಂಚು ಛಾವಣೆ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
| ಫಲ ಬರುವ 2 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 15 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 14 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 6 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 7 | ಮಡಲಿನ ಮಾಡಿನ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 25 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 15 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ . 
ಫಲ ಬರುವ 4 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 8 | ಚಿಕ್ಕ ಹೆಂಚು ಛಾವಣಿ ಮನೆ 
ತೆಂಗಿನ ಮರ | ಇದ್ದು ವಾಸ್ತವ್ಯ ಇದ್ದಾರೆ. 
ಫಲ ಬರುವ 3 | ಸಿಮೆಂಟ್‌ ಶೀಟಿನ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 3 | ತಾರಸಿ ಛಾವಣೆ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 2 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 9 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ . 
ಫಲ ಬರುವ 4 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 3 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 3 | ಹೆಂಚು ಛಾವಣೆ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 3 ಹೆಂಚು ಛಾವಣೆ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 15 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 15 | ತಾರಸಿ ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 


24 


26 | 


ಫಲ ಬರುವ 2 | ಹೆಂಚು ಮನೆ ಇದ್ದು ವಾಸ್ತವ್ಯ 
ತೆಂಗಿನ ಮರ | ಇದ್ದಾರೆ . 


೧೦೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


ಭಾಗ ೧ 


*) 


ಹಾಲಿ ಆಕ್ರಮಣದಾರರ ಹೆಸರು ಮತ್ತು 

ವಿಳಾಸ 


ಸರ್ವೆನಂಬ್ರ | ವಿಸ್ತೀರ್ಣ 


ವಾಸ್ತವ್ಯದ 
- ಅವಧಿ : 


ಕೃತಗಳ ವಿವರ 


ಷರಾ 


ಸಂ . . 


2|³| 


7 


34 


| 14 ವರ್ಷ 


| 10 ವರ್ಷ 


| 10 ವರ್ಷ 


ಅನಿತಾ ಮಾಬೆನ್ ಕೊ೦: ರತ್ನಪ್ಪ | 345 - ಪಿ13 |[ 0. 03 
ಮಾಬೆನ್, ಮಲ್ಪೆ, ಕೊಳ 
ಜಯಂತಿ ಕೋಟ್ಯಾನ್ ಕೊಂ : ಭೋಜ | 345 - ³14 | 0. 091/ 
ಬಂಗೇರ ಸೀತಾಶ್ರೀ , ಮಲ್ಪೆ, ಕೋಳ 
ವಿಕ್ರಮ್ ಸಾಲ್ಯಾನ್ ಬಿನ್ ಪೂವಪ್ಪ | 345 - ಪಿ15 | 0. 08 | 
ಬಂಗೇರ, ಮಲ್ಪೆ, ಕೊಳ 
| ಲಲಿತ ಕೋಟ್ಯಾನ್ ಕೊಂ ಆನಂದ | 345 - 516 | 0.11 
ಪೂಜಾರಿ , ಮಲ್ಪೆ, ಕೊಳ 
ಶಂಕರ ಸುವರ್ಣ ಬಿನ್ ಕೃಷ್ಣ ಕರ್ಕೇರ, | 345 - 517 | 0 .05 
ಮಲ್ಪೆ, ಕೊಳ 


ಫಲ ಬರುವ 2 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 7 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 6 | ಸಿಮೆಂಟ್‌ ಶೀಟಿನ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 15 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 2 ಚಿಕ್ಕ ಹೆಂಚು ಛಾವಣಿ ಮನೆ 
ತೆಂಗಿನ ಮರ ಇದ್ದು ವಾಸ್ತವ್ಯ ಇದ್ದಾರೆ. 


| 12 ವರ್ಷ 


| 10 ವರ್ಷ 


| ಕಾಂತಪ್ಪ ಸುವರ್ಣ ಬಿನ್ ಗೋವಿಂದ | 345 - ಪಿ18 || 0.124 12 ವರ್ಷ 
ಸುವರ್ಣ , ಶ್ರಾವಣಿ, ಮಲೆ, ಕೊಳ 
ವಿಕ್ರಮ್ ಮೆಂಡನ್ ಬಿನ್ ನಾರಾಯಣ | 345 - ಪಿ19 | 0.06 | 10 ವರ್ಷ 
ಕುಂದರ್, ಮಲ್ಪೆ, ಕೊಳ 
ಬೇಬಿ ತಿಂಗಳಾಯ ಕೊಂ ರಮೇಶ | 345 - ಪಿ20 | 0 .28 | 10 ವರ್ಷ 

ಮೆಂಡನ್, ಮಲ್ಪೆ, ಕೊಳ 
| ವಸಂತಿ ಕೋಟ್ಯಾನ್ ಕೊಂ ರಮೇಶ | 345 - ಪಿ21 | 0. 05 17 ವರ್ಷ 
ಮೆಂಡನ್, ಮಲ್ಲೆ, ಕೊಳ 
ಪ್ರೇಮ ಕೋಟ್ಯಾನ್ ಕೊಂ ರಮೇಶ | 345 - ಪಿ22 | 0.104 | 10 ವರ್ಷ 
ಮೆಂಡನ್ , ಮಲೆ, ಕೊಳ 
ಇಂದಿರಾ ಕೋಟ್ಯಾನ್ ಬಿನ್ ರಾಧು | 345 - ಪಿ23 | 0.02 | 10 ವರ್ಷ 

ಬಂಗೇರ, ಮಲ್ಪೆ, ಕೊಳ 
45 | ಮಹಾಬಲ ಕುಂದರ್‌ ಬಿನ್ ಕರಿಯ | 345 - ಪಿ24 | 0. 07 17 ವರ್ಷ 

ಸಾಲ್ಯಾನ್, ಮಲ್ಪೆ, ಕೊಳ 
ಶಾಲಿನಿ ಆರ್ ಕೊಂ : ರಮೇಶ ಆರ್ | 345 - ಪಿ25 |[ 0 . 05 | 10 ವರ್ಷ 

ಮೈಂದನ್ , ಮಲ್ಪೆ, ಕೊಳ 
47 | ಶೈಲಿ ಶಿರಿ ಕೊಂ ಲೋರೆನ್ಸ್ ಶಿರಿ, 345 - ಪಿ26 | 0 .09 | 10 ವರ್ಷ 

ಮಲೆ, ಕೋಳ 
48 | ಡೆಲ್ಪಿ ಕೊಂ : ಪ್ರಾನ್ಸಿಸ್, ಮಲ್ಪೆ ಕೊಳ | 345 - ಪಿ27 | 0. 02 % 10 ವರ್ಷ 


ಫಲ ಬರುವ 5 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 6 || ಮಡಲಿನ ಮನೆ ಇದ್ದು ವಾಸ್ತವ್ಯ 
ತೆಂಗಿನ ಮರ ಇದ್ದಾರೆ. 
ಫಲ ಬರುವ 8 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 3 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 1 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 10 | ತಾರಸಿ ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ತಾರಸಿ ಹಾಗೂ ಹೆಂಚು ಛಾವಣಿ 
ತೆಂಗಿನ ಮರ ಮನೆ ಇದ್ದು ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 


49 | ಗಿರಿಜ ಕೊಂ ನಾರಾಯಣ, ಮಲ್ಪೆ, ಕೊಳ | 345 - ಪಿ28 | 0.03 


10 ವರ್ಷ 


50 | ಬೇಬಿ ಮೆಂಡನ್ ಕೊಂ ಗುರುವ | 345 - ಪಿ29 | 0 .02 12 ವರ್ಷ 

ಸುವರ್ಣ , ಮಲ್ಪೆ, ಕೊಳ 
ಪ್ರಕಾಶ ಅಮೀನ್ ಬಿನ್ ನಾರಾಯಣ | 345 - ಪಿ30 | 0. 03 | 10 ವರ್ಷ 

ಕೋಟ್ಯಾನ್, ಮಲ್ಪೆ, ಕೊಳ 
52 ಸುಜಾತ ಕೋಟ್ಯಾನ್ ಕೊಂ : ರೂಪೇಶ್ | 346 - ಪಿ1 | 0. 024 | 10 ವರ್ಷ 

ಕುಂದರ್, ಮಲೈ, ಕೊಳ 
ಪುಷ್ಪಲತಾ ಬಿನ್ ಶ್ಯಾಮ ಕರ್ಕೇರ, 346 - ಪಿ2 | 0. 05 | 17 ವರ್ಷ 
ಮಲೆ, ಕೊಳ 
ಸುಶೀಲ ಕೋಟ್ಯಾನ್, ಕೊಂ : ಉಮೇಶ | 346 - ಪಿ3 | 0 .10 15 ವರ್ಷ 
ಮೆಂಡನ್ , ಮಲ್ಪೆ, ಕೊಳ 


ಫಲ ಬರುವ 4 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 1 | ಪಾಸ್ಟಿಕ್ ಶೀಟಿನ ತಟ್ಟಿ ಮಡಲಿನ 
ತೆಂಗಿನ ಮರ ಮನೆ ಇದ್ದು ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ಹೆಂಚು ಮನೆ ಇದ್ದು ವಾಸ್ತವ್ಯ 
ತೆಂಗಿನ ಮರ | ಇದ್ದಾರೆ. 
ಫಲ ಬರುವ 3 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 6 ತಾರಸಿ ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 10 | ತಾರಸಿ ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 


ಫಲ ಬರುವ 7 || ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


೧೦೪೫ 


*)2| 


ಹಾಲಿ ಆಕ್ರಮಣದಾರರ ಹೆಸರು ಮತ್ತು 

ವಿಳಾಸ 


ಸರ್ವ ನಂಬ್ರ | ವಿಸ್ತೀರ್ಣ 


ವಾಸ್ತವ್ಯದ 
- ಅವಧಿ 


ಕೃತಗಳ ವಿವರ 


ಷರಾ 


2 


4 


| 


| 16 ವರ್ಷ 


| 13 ವರ್ಷ 


ಜಾನಕಿ ಪುತ್ರನ್ ಕೊ೦: ಸೋಮಪ್ಪ | 346 - ಪಿ4 |[ 0 . 08 | 

ಕರ್ಕೇರ , ಮಲ್ಪೆ, ಕೊಳ 
56 ಶೋಭಾ ಕುಂದರ್ , ಕೊಂ ಶೇಖರ | 346- ಪಿ5 | 0.04 

ಕರ್ಕೇರ, ಮಲ್ಪೆ, ಕೊಳ 
57 | ವಸಂತಿ ಕೊಂ : ಸುಂದರ್ ಪಾಲನ್ , | 346 - ಪಿ6 | 0.04 

ಮಲ್ಪೆ, ಕೊಳ 
ಭಾರತಿ ಕಾಂಚನ್ ಕೊಂ : ಸದಾನಂದ | 346 - 7 | 0. 07 
ಮೈಂದನ್, ಮಲ್ಪೆ, ಕೊಳ 


ಫಲ ಬರುವ 4 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 1 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 6 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 58 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 


12 ವರ್ಷ 


| 10 ವರ್ಷ 


59 | ತರುಣಾಕ್ಷಿ ಸುವರ್ಣ ಕೊಂ : ರಾಮ | 346 - 58 ] 0. 20 | 10 ವರ್ಷ 

ಸುವರ್ಣ ಮಲ್ಪೆ, ಕೊಳ 
ರಾಮ ತಿಂಗಳಾಯ ಬಿನ್ ಐತ | 346 - 59 0. 04 | 10 ವರ್ಷ 
ಕುಂದರ್‌, ಮಲ್ಪೆ, ಕೊಳ 
ಗೌರಿ ಕುಂದರ್‌, ಕೊಂ ಅಷ್ಟು ಬಂಗೇರ | 346 - 10 | 0.08 | 17 ವರ್ಷ 

ಪಾಂಡುರಂಗ ನಿಲಯ ಮಲ್ಪೆ, ಕೊಳ 
62 ಸಾವಿತಿ ಕುಂದರ್‌ ಕೊಂ ಭದ್ರ ಸುವರ್ಣ , | 346 - ಪಿ11 | 0.03 | 10 ವರ್ಷ 

ಮಲ್ಪೆ, ಕೊಳ 
| ಪುರಂದರ ಅಮೀನ್ ಬಿನ್ ಶಿವ | 346 - ಪಿ12 0. 05 % 13 ವರ್ಷ 
ಕಾಂಚನ್, ಮಲ್ಪೆ, ಕೊಳ 
ಸರೋಜಿನಿ ಸುವರ್ಣ ಕೊಂ : ಜಯ | 346 - ಪಿ13 | 0.07 | 17 ವರ್ಷ 

ಅಮೀನ್, ಪುಷ ಶ್ರೀ ಮಲೆ, ಕೊಳ 
65 | ಇಂದಿರಾ ಬಂಗೇರ ಕೊಂ : ಸುಂದರ | 346 - ಪಿ14 | 0.05 | 15 ವರ್ಷ 

ಸಾಲ್ಯಾನ್ ಶೃತಿ ನಿಲಯ, ಮಲ್ಪೆ, ಕೊಳ 
ಸುಶೀಲ ಮೈಂದನ್ ಕೊಂ ಮೋಹನ | 346 - ಪಿ15 | 0.07 % | 12 ವರ್ಷ 
| ಮೈಂದನ್ ಯಶಸ್ವಿನಿ, ಮಲ್ಲೆ, ಕೊಳ 
ಜಲಜ ಸಾಲ್ಯಾನ್, ಕೊಂ : ಚೆನ್ನಪ್ಪ | 346 - ಪಿ16 0 .054 | 16 ವರ್ಷ 
ಪುತ್ರನ್, ಮಲ್ಪೆ, ಕೊಳ 
ರಮೇಶ ಕೋಟ್ಯಾನ್ ಬಿನ್ ಚಂದಪ್ಪ ] 346 - ಪಿ17 | 0.06 % 17 ವರ್ಷ 
ಸುವರ್ಣ ವಿಠೋಬ, ಮಲ್ಪೆ ಕೊಳ 
ಪೂವಪ್ಪ ಬಂಗೇರ ಬಿನ್ ಪಂಬು | 346 - 518 | 0.08 17 ವರ್ಷ 
ಕೋಟ್ಯಾನ್ ಭವಾನಿಶ್ರೀ , ಮಲ್ಪೆ, ಕೊಳ 
ಲಲಿತ ಕಾಂಚನ್ ಕೊಂ : ಚಂದಪ್ಪ | 346 - 19 | 0 . 06 17 ವರ್ಷ 
ಸಾಲ್ಯಾನ್ ಚಂದ್ರಕಲಾ ನಿವಾಸ, 

ಮಲ್ಪೆ ,ಕೊಳ 
71 | ಶಂಕರ ಮೈಂದನ್ ಬಿನ್ ಮುತ್ತಯ್ಯ | 346 - 520 | 0 .09 | 12 ವರ್ಷ 
| ಮೆಂಡನ್ , ಹನುಮ ರಕ್ಷಾ, ಮಲ್ಪೆ, ಕೊಳ 
ಸೋಮಯ್ಯ ಅಮೀನ್ ಬಿನ್ ಕೊಂಬ | 346 - ಪಿ21 | 0. 07 % 12 ವರ್ಷ 
ಬಂಗೇರ ಕೌಶಿಕ ಮಲ್ಪೆ, ಕೊಳ 
ಶಾರದ ಮೆಂಡನ್ ಕೊಂ ಬಾಬು | 346 - ಪಿ22 |[ 0. 0312 | 10 ವರ್ಷ 

ಮೆಮಡನ್ , ಮಲ್ಲೆ, ಕೊಳ 
74 | ಕೊರಪಳು ಕುಂದರ್‌ ಕೊಂ ಶಿವ | 346 - ಪಿ23 | 0.08 | 15 ವರ್ಷ 

ಅಮೀನ್, ಮಲ್ಲೆ ಕೊಳ 
ಲೀಲ ಮೆಂಡನ್ ಕೊಂ ದಿಮುತ್ತಯ್ಯ | 346 - ಪಿ24 | 0.05 
ಸಾಲಿಯಾನ್ ಮ . ನಂ .2 - 69ಎ, 
ಮಲ್ಪೆ, ಕೊಳ 


ಫಲ ಬರುವ 5 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 15 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 12 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 3 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 11 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 8 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
| ಫಲ ಬರುವ 4 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 7 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 9 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 10 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 


0 > 


ಫಲ ಬರುವ 11 | ತಾರಸಿ ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ . 
ಫಲ ಬರುವ 11 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ತಗಡು ಶೀಟು ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 8 | ತಾರಸಿ ಮನೆ ಇದ್ದು ವಾಸ್ತವ್ಯ 
ತೆಂಗಿನ ಮರ | ಇದ್ದಾರೆ. 
ಫಲ ಬರುವ 5 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 


10 ವರ್ಷ 


೧೦೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


ಭಾಗ ೧ 


8( 


ಹಾಲಿ ಆಕ್ರಮಣದಾರರ ಹೆಸರು ಮತ್ತು 

ವಿಳಾಸ 


ಸರ್ವ ನಂಬ್ರ | ವಿಸ್ತೀರ್ಣ 


ವಾಸ್ತವ್ಯದ 
- ಅವಧಿ 


ಕೃತಗಳ ವಿವರ 


ಷರಾ 


= 


2 


4 


7 


| 
| 12 ವರ್ಷ 


17 ವರ್ಷ 


| 10 ವರ್ಷ 


76 . ಕುಸುಮ ಕೋಂ ಕೃಷ್ಣಪ್ಪ ಸುವರ್ಣ, | 346 - ಪಿ25 | 0.04 

ವನಿತಾ ಶ್ರೀ ಮಲ್ಪೆ, ಕೊಳ 
77 | ದೇವಕಿ ಮೆಮಡನ್ ಕೊಂ : ಅಶೋಕ | 346 - 526 | 0.05 

ಮೆಮಡನ್ ಹೇರಂಭ, ಮಲ್ಪೆ, ಕೊಳ 
ಮನಜ ಸಾಲ್ಯಾನ್ ಕೊಂ ಜನಾರ್ಧನ | 346 - ಪಿ27 0.05 

ಸುವರ್ಣ, ಮಲ್ಪೆ, ಕೊಳ 
79 | ಕೃಷ್ಣಪ್ಪ ಕುಂದರ್ ಬಿನ್ ಶೀನಪ್ಪ | 264 - ಪಿ1 | 0.06 

ಕುಂದರ್ ಕೃಷ್ಣಸುಮ ಮಲ್ಪೆ, ಕೊಳ 
80 | ಗೀತಾ ಎ .ಸುವರ್ಣ ಬಿನ್ ಅಣ್ಣಯ್ಯ | 264 - ಪಿ2 | 0.09 | 

ಅಮ್ಮ , ಮಲ್ಪೆ ಕೊಳ 
ಶಿವ ಎಸ್. ಸುವರ್ಣ ಬಿನ್ ಶೀನ | 264 - ಪಿ3 | 0. 114 
ಪುತ್ರನ್ , ಮಲ್ಪೆ, ಕೊಳ 


10 ವರ್ಷ 


17 ವರ್ಷ 


| 17 ವರ್ಷ 


82 


84 


ರತ್ನಾಕರ ಸಾಲ್ಯಾನ್ ಬಿನ್ ಶೀನ ಪುತ್ರನ್ | 264 - ಪಿ4 | 0. 08 | 16 ವರ್ಷ 

ನಿರ್ಮಿತ, ಮಲ್ಪೆ, ಕೊಳ 
83 | ಗುಡ್ಡ ಬಂಗೇರ ಬಿನ್ ಚಂದು ಸುವರ್ಣ | 264 - ಪಿ5 | 0.03 % ( 16 ವರ್ಷ 

ಸವಿನಯ ಮಲ್ಪೆ, ಕೊಳ 
ಸುರೇಶ ಎಸ್ ಸುವರ್ಣ ಬಿನ್ | 264 - ಪಿ6 | 0.15 | 15 ವರ್ಷ 
ಮುತ್ತಯ್ಯ ಸಾಲ್ಯಾನ್, ಮಲ್ಪೆ ಕೊಳ 
ಅಂಗರ ಕೋಟ್ಯಾನ್ , ಬಿನ್ ಬಾಬಿ | 264 - ಪಿ7 | 0 . 09 | 17 ವರ್ಷ 
ಕುಂದರ್‌, ಮಲ್ಲೆ ಕೊಳ 
ಗುಲಾಬಿ ಕೊಂ ಬೂದ ಕರ್ಕೇರ, ಮಲೈ | 264 - ಪಿ8 | 0 . 06 15 ವರ್ಷ 

ಕೊಳ 
87 | ಮುತ್ತು ಕೋಟ್ಯಾನ್ , ಕೊಂ ದಿಶೀನ | 264 - 9 

0. 02 

| 12 ವರ್ಷ 
ಕಾಂಚನ್, ಮಲ್ಪೆ, ಕೊಳ 
ಬಾಬು ಕುಂದರ್‌ ಬಿನ್ ಅನಂತ | 267 -lಪಿ1 0 .1814 | 16 ವರ್ಷ 
ಮರಕಾಲ, ಮಲೆ, ಪಡುಕೆರೆ 
ಪದ್ಮಾವತಿ ಸಾಲ್ಯಾನ್ ಕೊಂ : ಶಂಕರ 267 -lಪಿ3 0. 114 | 16 ವರ್ಷ 
| ಕುಂದರ್ ಮಲೈ, ಪಡುಕೆರೆ 

267 - 2ಪಿ2 0 . 24 
ಚಂದ್ರಪ್ಪ ಪುತ್ರನ್ ಬಿನ್ ಐತು ಸಾಲ್ಯಾನ್ 267 -lಪಿ3 | 0 .33% | 10 ವರ್ಷ 
ಮಲ್ಪೆ, ಪಡುಕೆರೆ 

267 - 2³2 

0. 09 
ಸಂಜೀವ ಕೋಟ್ಯಾನ್ ಬಿನ್ ಕಿಟ್ಟು | 267 - 4ಪಿ1 | 0 .08 | 10 ವರ್ಷ 
ಕರ್ಕೆರ , ಮಲ್ಪೆ, ಪಡುಕೆರೆ 
ಲಕ್ಷ್ಮೀ ಕೋಟ್ಯಾನ್ ಬಿನ್ ಕಿಟ್ಟು ಕರ್ಕೆರ, | 267 -5ಪಿ1 | 0. 05 | 10 ವರ್ಷ 
ಮಲ್ಪೆ, ಕೊಳ 
ವಸಂತಿ ಸಾಲ್ಯಾನ್ ಕೊ : ಮಧುಸೂಧನ | 267 -5ಪಿ2 | 0.05 | 10 ವರ್ಷ 

ಬಂಗೇರ, ಮಲ್ಪೆ, ಪಡುಕೆರೆ 
94 ವಾಮನ ಆರ್ ಕೋಟ್ಯಾನ್ ಬಿನ್ ದಿನ | 267 -5ಪಿ3 | 0 .064 | 10 ವರ್ಷ 

ರಾಜ್ ಸಾಲ್ಯಾನ್ , ಮಲ್ಪೆ, ಪಡುಕೆರೆ 
ಪುಷ್ಪ ಬಂಗೇರ ಕೊಂ : ವಿಠಲ ಕುಂದರ್, | 267 - 6ಪಿ1 0. 024 | 12 ವರ್ಷ 
ಮಲ್ಪೆ, ಪಡುಕೆರೆ 

267 - 7b1 0.00 % 
ಮಹಾಬಲ ಅಮೀನ್ ಬಿನ್ ದಿಶೀನ | 267 - 7ಪಿ2 | 0 .024 | 17 ವರ್ಷ 
ಕುಂದರ್, ಮಲ್ಪೆ, ಪಡುಕೆರೆ 


ಫಲ ಬರುವ 6 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 4 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
| ಫಲ ಬರುವ 8 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 6 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ತಾರಸಿ ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 8 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ, | ವಾಸ್ತವ್ಯ ಇದ್ದಾರೆ. 
4ಮಾವಿನ ಮರ 
ಫಲ ಬರುವ 3 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 3 | ತಾರಸಿ ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 13 | ಹೆಂಚು ಮತ್ತು ತಾರಸಿ ಛಾವಣಿ 
ತೆಂಗಿನ ಮರ ಮನೆ ಇದ್ದು ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 2 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 2 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 17 ಮಡಲಿನ ಕಚ್ಚಾ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 55 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 20 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 10 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 8 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 4 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 7 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 1 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 


ಫಲ ಬರುವ 3 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


೧೦೪೭ 


೫)| 


ಹಾಲಿ ಆಕ್ರಮಣದಾರರ ಹೆಸರು ಮತ್ತು 

ವಿಳಾಸ 


ಸರ್ವೆನಂಬ್ರ | ವಿಸ್ತೀರ್ಣ 


ವಾಸ್ತವ್ಯದ 
- ಅವಧಿ 


ಕೃತಗಳ ವಿವರ 


ಷರಾ 


- 


3 


7 


97 . 


ಇಂದಿರಾ ಕೊ೦: ವಿಜಯ ಕರ್ಕೇರ | 267 - 7ಪಿ3 | 0 .0334 | 16 ವರ್ಷ 
ಮಲ್ಪೆ, ಪಡುಕೆರೆ 


98 | 


ಸದಾನಂದ ಕುಂದರ್ ಬಿನ್ ದಿ| ಗುಂಡು | 267 - 7ಪಿ4 | 0 .0514 | 10 ವರ್ಷ 
ಮರಕಾಲ, ಮಲೈ, ಪಡುಕೆರೆ 


104 


ಜಲಜ ಕೋಟ್ಯಾನ್ ಕೊಂ : ಸದಾನಂದ | 267 - 7³5 | 0 . 05 | 15 ವರ್ಷ 

ಸಾಲ್ಯಾನ್ , ಮಲ್ಪೆ, ಪಡುಕೆರೆ 
100 ದೇವಿ ಖಾರ್ವಿ ಕೊಂ ದಿ| ಶಾನ್ ಫುಲ್ | 267 - 7ಪಿ6 | 0 .0312 | 15 ವರ್ಷ 

ಖಾರ್ವಿ ಮಲ್ಪೆ, ಪಡುಕೆರೆ 
ಶೇಖರ ಕರ್ಕೇರ ಬಿನ್ ವೀರಪ್ಪ | 267 - 7ಪಿ7 | 0 . 01 . 10 ವರ್ಷ 
ಕಾಂಚನ್, ಮಲ್ಪೆ, ಪಡುಕೆರೆ 

267 - 8ಪಿ1 | 0 .00 
102 | ವೆಂಕಟೇಶ ಕರ್ಕೇರ ಬಿನ್ ಬಸವ | 267 - 758 | 0. 03 | 10 ವರ್ಷ 

ಮರಕಾಲ, ಮಲ್ಪೆ, ಪಡುಕೆರೆ 
103 | ಗಣಪತಿ ಖಾರ್ವಿ ಬಿನ್ ನಾಗಪ್ಪ ಖಾರ್ವಿ | 267 - 759 | 0.014 | 14 ವರ್ಷ 

ಮಲ್ಪೆ, ಪಡುಕೆರೆ 
ಕುಸುಮ ಕಾಂಚನ್ ಕೊಂ : ಬೆಲ್ಲ || 267 -7ಪಿ10 | 0.034 | 10 ವರ್ಷ 
ಕುಂದರ್‌, ಮಲ್ಪೆ, ಪಡುಕೆರೆ 

267 - 8ಪಿ1 | 0 . 00 
105 | ಸೊಮಪ್ಪ ಸಾಲಿಯಾನ್ ಬಿನ್ ತನಿಯ | 267 -711 | 0 . 054 | 14 ವರ್ಷ 

ಕೋಟ್ಯಾನ್, ಮಲ್ಪೆ, ಪಡುಕೆರೆ 
106 | ವೇದಾವತಿ ಕುಂದರ್‌ ಕೊಂ ರಾಮ | 267 - 7ಪಿ12 | 0.05 | 16 ವರ್ಷ 

ಸುವರ್ಣ ಮಲ್ಪೆ, ಪಡುಕೆರೆ 
ರಮೇಶ ಖಾರ್ವಿ ಬಿನ್ ಕೊಗ್ಗ ಖಾರ್ವಿ | 267 - 8ಪಿ2 | 0. 05 | 10 ವರ್ಷ 

ಮಲ್ಪೆ, ಪಡುಕೆರೆ 
108 | ಸುಶೀಲ ಸಾಲ್ಯಾನ್ ಕೊಂ ಶಂಕರ | 267 - 8ಪಿ3 | 0. 024 | 15 ವರ್ಷ 
ಕೋಟ್ಯಾನ್, ಮಲ್ಪೆ, ಪಡುಕೆರೆ 

267 - 9ಪಿ1 | 0. 0034 
109 | ರಮೇಶ ಕರ್ಕೇರ ಬಿನ್ ಬಸವ | 267 - 8ಪಿ4 | 0. 014 | 10 ವರ್ಷ 

ಮರಕಾಲ, ಮಲ್ಪೆ, ಪಡುಕೆರೆ 


107 


ಫಲ ಬರುವ 3 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 4 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ಚಿಕ್ಕ ಹೆಂಚು ಛಾವಣಿ ಮನೆ 
ತೆಂಗಿನ ಮರ ಇದ್ದು ವಾಸ್ತವ್ಯ ಇದ್ದಾರೆ. 
ಫಲ ಬರುವ 5 | ಚಿಕ್ಕ ಹೆಂಚು ಛಾವಣಿ ಮನೆ 
ತೆಂಗಿನ ಮರ ಇದ್ದು ವಾಸ್ತವ್ಯ ಇದ್ದಾರೆ. 
ಫಲ ಬರುವ | ತಟ್ಟಿ ಮಡಲಿನ ಕಚ್ಚಾ ಮನೆ 
2ತೆಂಗಿನ ಮರ ಇದ್ದು ವಾಸ್ತವ್ಯ ಇದ್ದಾರೆ. 
ಫಲ ಬರುವ ಹೆಂಚು ಛಾವಣಿ ಮನೆ ಇದ್ದು 
4ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 1 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 6 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 6 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ . 
ಫಲ ಬರುವ 9 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 7 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 6 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 1 | ತಟ್ಟಿ ಮನೆ ಇದ್ದು ವಾಸ್ತವ್ಯ 
ತೆಂಗಿನ ಮರ | ಇದ್ದಾರೆ. 
ಫಲ ಬರುವ 7 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 9 ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 3 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 12 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 9 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ | ವಾಸ್ತವ್ಯ ಇದ್ದಾರೆ. 
ಫಲ ಬರುವ 7 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 4 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಫಲ ಬರುವ 4 | ಹೆಂಚು ಛಾವಣಿ ಮನೆ ಇದ್ದು 
ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 


ಲೀಲಾ ಸುವರ್ಣ ಕೊ೦:ರಾಮದಾಸ, | 267 - 8ಪಿ5 | 0.064 | 10 ವರ್ಷ 
ಮಲ್ಪೆ, ಪಡುಕೆರೆ 


111 | ಭಾಸ್ಕರ ಕುಂದರ್ ಬಿನ್ ಚೆಲ್ಲ ಬಂಗೇರ, | 267 - 8ಪಿ6 | 0.02 | 18 ವರ್ಷ 
ಪಂಚಮಶ್ರೀ ಮಲ್ಪೆ, ಪಡುಕೆರೆ 

267 -9³4 0 . 0234 
112 | ವಸಂತ ಸಾಲ್ಯಾನ್ ಕೊಂ : ಮಾಧವ | 267 - 8ಪಿ7 | 0.02 | 18 ವರ್ಷ 

ಸುವರ್ಣ ಶ್ರೀಸನ್ನಿಧಿ, ಮಲ್ಪೆ, ಪಡುಕೆರೆ | 267 -955 | 0.03 
113 | ಸದಾನಂದ ಸುವರ್ಣ ಬಿನ್ ಕೂಕ್ರ | 267 - 8ಪಿ8 0. 014 | 18 ವರ್ಷ 
ಸಾಲ್ಯಾನ್ , ಮಲ್ಪೆ, ಪಡುಕೆರೆ 

267 - 9ಪಿ6 | 0. 05 
114 | ಗುಲಾಬಿ ಸಾಲ್ಯಾನ್ ಕೊಂ : ರಮೇಶ | 

0.10 | 18 ವರ್ಷ 
ಕಾಂಚನ್, ಮಲ್ಪೆ, ಪಡುಕೆರೆ 
ಕೃಷ್ಣ ಮೆಂಡನ್ ಬಿನ್ ಶೀನ ಸಾಲ್ಯಾನ್, | 267 - 8ಪಿ10 |[ 0 . 05 | 10 ವರ್ಷ 
ವಿರಾಂಜನೇಯ, ಮಲ್ಪೆ, ಪಡುಕೆರೆ 
ಗೀತಾ ಬಿ ಸಾಲ್ಯಾನ್ ಕೊಂ ಭಾಸ್ಕರ | 267 -952 

| 16 ವರ್ಷ 
ಸಾಲ್ಯಾನ್, ಮಲ್ಪೆ, ಪಡುಕೆರೆ 
117 ಭಾಸ್ಕರ ಕಾಂಚನ್, ಬಿನ್ ಬೊಗ್ರ| 267 -9ಪಿ3 | 0. 03 % | 16 ವರ್ಷ 

ಸುವರ್ಣ , ಮಲ್ಪೆ, ಪಡುಕೆರೆ 


116 


| 0.04 


೧೦೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


ಭಾಗ ೧ 


೫)R| 


ಹಾಲಿ ಆಕ್ರಮಣದಾರರ ಹೆಸರು ಮತ್ತು 

ವಿಳಾಸ 


ವಾಸ್ತವ್ಯದ 
ಸರ್ವೆನಂಬ್ರ | ವಿಸ್ತೀರ್ಣ 

- ಅವಧಿ 


ಕೃತಗಳ ವಿವರ 


ಷರಾ 


4 


| 


- 


7 


0 .18 


122 


123 


118 | ಜನಾರ್ಧನ ಕಾಂಚನ್ ಬಿನ್ ಕೆಂಚ | 267 -9ಪಿ7 | 0.12 | 18 ವರ್ಷ ಫಲ ಬರುವ 12 | ಹೆಂಚು ಛಾವಣಿ ಮನೆ ಇದ್ದು 
ತಿಂಗಳಾಯ, ಶಾಂತಿನಗರ, 

ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
ಮಲ್ಪೆ, ಪಡುಕೆರೆ 
119 || ಲಕ್ಷ್ಮೀ ಕೊಂ : ವಸಂತ ಮಲ್ಪೆ, ಪಡುಕೆರೆ | 267 -10ಪಿ1 | 0.05 | 16 ವರ್ಷ | ಫಲ ಬರುವ 6 | ಹೆಂಚು ಛಾವಣಿ ಮನೆ ಇದ್ದು 

ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
120 | ಕಿಶೋರ ಕರ್ಕೇರ ಬಿನ್ ಸುಂದರ | 265 - ಪಿ1 | 0.51 20 ವರ್ಷ ಫಲ ಬರುವ 40 | ಹೆಂಚು ಛಾವಣಿ ಮನೆ ಇದ್ದು 
ಡಿ.ಕರ್ಕೇರ, ಮಲ್ಪೆ, ಕೊಳ 265 - ಪಿ2 

ತೆಂಗಿನ ಮರ ವಾಸ್ತವ್ಯ ಇದ್ದಾರೆ. 
121 | ಕರುಣಾಕರ ಎಸ್. ಸಾಲ್ಯಾನ್ ಬಿನ್ | 345 – 531 [ 0.06 15 ವರ್ಷ ತೆಂಗಿನ ಮರ 5 | ವಾಸ್ತವ್ಯದ ಹೆಂಚಿನ ಕಟ್ಟಡ 

ಸೋಮಪ್ಪ ಸುವರ್ಣ 
ಯಶೋಧ ಎಸ್ . ಸಾಲ್ಯಾನ್ ಕೊಂ : 344 - ಪಿ22 | 0. 25 | 19 ವರ್ಷ ಫಲ ಬರುವ 5 ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಶಂಕರ ಸಾಲ್ಯಾನ್ ಶಿವ ಪಂಚಾಕ್ಷರಿ 

ತೆಂಗಿನ ಮರ ಇರುತ್ತಾರೆ. 
ಭಜನಾ ಮಂದಿರದ ಹತ್ತಿರ, ಕೊಳ, 
ಮಲ್ಪೆ 
ಹರಿಶ್ಚಂದ್ರ ಸುವರ್ಣ ಬಿನ್ ದಾಸ | 344 - ಪಿ23 | 0.21 | 20 ವರ್ಷ | ತೆಂಗಿನ ಮರ - 25 | ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ತಿಂಗಳಾಯ ಗೋಲ್ಡನ್ ಬೀಚ್ ಮಲ್ಲೆ, 

ಇರುತ್ತಾರೆ. 
ಕೊಳ 
ಇಂದಿರಾ ಕಾಂಚನ್ ಕೊಂ : ಗುರುವ | 344 - ಪಿ24 | 0.19 %4 | 20 ವರ್ಷ | ತೆಂಗಿನ ಮರ - 25 | ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ತಿಂಗಳಾಯ , ಮ . ನಂ . 3 -45ಎ (1) 

ಇರುತ್ತಾರೆ. 
ಮಲ್ಪೆ, ಕೊಳ 
125 | ಉದಯ ಎಂ .ಕುಂದರ್ ಬಿನ್ | 345 - ಪಿ -32 | 0.10 | 15 ವರ್ಷ ತೆಂಗಿನ ಮರ- 15 | ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಮಂಜುನಾಥ ಸಾಲ್ಯಾನ್, ಮಲ್ಪೆ, ಕೊಳ 

ಇರುತ್ತಾರೆ. 
126 . ಉಮೇಶ ಕಾಂಚನ್ ಬಿನ್ ಕೆ. ಎ .ಕುಂದರ್ | 345 - ಪಿ - 33 | 0.124 | 15 ವರ್ಷ ( ತೆಂಗಿನ ಮರ - 10 | ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಮಲ್ಪೆ, ಕೊಳ 

ಇರುತ್ತಾರೆ. 
ಸುರೇಶ್ ಅಮೀನ್ ಬಿನ್ ದಿ। ಮಂಜಪ್ಪ | 345 - ಪಿ - 34 | 0.16 | 20 ವರ್ಷ | ತೆಂಗಿನ ಮರ- 20 | ತಾರಸಿ ಮನೆ ಇದ್ದು ವಾಸ್ತವ್ಯ 
ಸುವರ್ಣ , ಮಲ್ಪೆ, ಕೊಳ 

ಇರುತ್ತಾರೆ . 
128 ಕಲಾವತಿ ಜೆ.ಸಾಲ್ಯಾನ್ ಕೊಂ : ಜಯ | 346 - ಪಿ - 28 | 0.014 | 17 ವರ್ಷ | ತೆಂಗಿನ ಮರ - 2 ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಸಾಲ್ಯಾನ್ ಹನುಮಾನ್ ವಿಠೋಬ 

ಇರುತ್ತಾರೆ. 
ಭಜನಾ ಮಂದಿರ ಬಳಿ, ಕೊಳ, ಮಲ್ಪೆ 
129 | ಶಾಂತ ಜೆ. ಸುವರ್ಣ ಕೊಂ ; ಜಯ | 346 - ಪಿ - 29 | 0.14 % ( 20 ವರ್ಷ | ತೆಂಗಿನ ಮರ- 16 | ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಟಿ.ಸುವರ್ಣ, ಹನುಮಾನ್ ನಗರ, ಕೊಳ, 

ಇರುತ್ತಾರೆ. 
ಮಿ 
130 | ಶಾರದ ಕಾಂಚನ್ ಕೊಂ : ಪೂವಪ್ಪ | 346 - 5 - 30 | 0.09 | 20 ವರ್ಷ ತೆಂಗಿನ ಮರ -15 ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಕುಂದರ್‌, ಹನುಮಾನ್ ನಗರ, ಕೊಳ, 

ಇರುತ್ತಾರೆ . 


124 


121 


ಮಿ 


132 


133 


ಪ್ರಶಾಂತ ಜಿ. ಶ್ರೀಯಾನ್ ಬಿನ್ | 346 - ಪಿ - 31 | 0. 07 | 20 ವರ್ಷ | ತೆಂಗಿನ ಮರ- 8 ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಗೋವಿಂದ ಶ್ರೀಯಾನ್ ಹನುಮಾನ್ 

ಇರುತ್ತಾರೆ . 
ನಗರ , ಕೊಳ, ಮಲ್ಪೆ 
ರವೀಶ ಕಾಂಚನ್ ಬಿನ್ ಕಡಂಜರ | 265- ಪಿ -3 | 0.13 | 20 ವರ್ಷ ತೆಂಗಿನ ಮರ- 10 | ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಕುಂದರ್‌, ಮಲ್ಪೆ, ಕೊಳ 

ಇರುತ್ತಾರೆ. 
ಯಮುನ ಕಾಂಚನ್ ಕೊಂ : ಸುಧಾಕರ | 265 - ಪಿ - 4 | 0.08 | 20 ವರ್ಷ | ತೆಂಗಿನ ಮರ - 9 ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಕೋಟ್ಯಾನ್, ಮಿ . 

ಇರುತ್ತಾರೆ. 
ದಯಾವತಿ ಸಾಲ್ಯಾನ್ ಕೊಂ : ಉದಯ | 265 - ಪಿ - 5 | 0. 081 | 20 ವರ್ಷ | ತೆಂಗಿನ ಮರ- 8 ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಕುಮಾರ್, ಮಲ್ಪೆ, ಕೊಳ 

ಇರುತ್ತಾರೆ. 
ಶಶಿಕಲಾ ಕೋಂ : ಕೆ. ಆರ್‌. ಅಶೋಕ್ | 265 - ಪಿ - 6 | 0. 09 | 20 ವರ್ಷ | ತೆಂಗಿನ ಮರ -10 | ಹೆಂಚಿನ ಮನೆ ಇದ್ದು ವಾಸ್ತವ್ಯ 
ಮಲ್ಪೆ, ಕೊಳ 

ಇರುತ್ತಾರೆ. 


134 


135 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


೧೦೪೯ 


೫) 


ಹಾಲಿ ಆಕ್ರಮಣದಾರರ ಹೆಸರು ಮತ್ತು 

ವಿಳಾಸ 


ಸರ್ವೆನಂಬ್ರ | ವಿಸ್ತೀರ್ಣ 


ವಾಸ್ತವ್ಯದ 
- ಅವಧಿ 


ಕೃತಗಳ ವಿವರ 


ಷರಾ 


| 


136 . 


| 20 ವರ್ಷ | ತೆಂಗಿನ ಮರ - 10 | ಹೆಂಚಿನ ಮನೆ ಇದ್ದು ವಾಸ್ತವ್ಯ 

ಇರುತ್ತಾರೆ. 


- 2 
ಜಲಜ ಸಾಲ್ಯಾನ್, ಕೋಂ ಶೀನ | 346 - ಪಿ - 32 0. 07 
ಸಾಲ್ಯಾನ್ ಹನುಮಾನ್ ನಗರ ಮಲ್ಲೆ, 
ಕೋಳ | 
ಶಾರದ ತಿಂಗಳಾಯ ಕೊಂ ; ಮಾಧವ | 346 - ಪಿ - 33 | 0.03 
ತಿಂಗಳಾಯ , ಹನುಮಾನ್ ನಗರ , ಮಲೆ, 
ಕೋಳ 


137 


| 20 ವರ್ಷ | ತೆಂಗಿನ ಮರ - 8 


| ಹೆಂಚು ಛಾವಣಿ ಮನೆ ಇದ್ದು 
ವಾಸ್ತವ್ಯ ಇದ್ದಾರೆ. 


138 


ಸಂಕಿ ಕರ್ಕೇರ ಕೊಂ ದಿ|| ಗುಡ್ಡ | 346 - ಪಿ - 34 | 0. 054 | 20 ವರ್ಷ | ತೆಂಗಿನ ಮರ- 12 
ಕಾಂಚನ್, ಹನುಮಾನ್ ನಗರ , ಮಲ್ಲೆ, 


ಹೆಂಚು ಛಾವಣಿ ಮನೆ ಇದ್ದು 
ವಾಸ್ತವ್ಯ ಇದ್ದಾರೆ. 


ಕೋಳ 


139 ಜಲಜ ಬಿ .ಶ್ರೀಯಾನ್ ಕೊಂ : ದಿ| ಬೂದ | 346 - ಪಿ - 35 | 0 .15 20 ವರ್ಷ | ತೆಂಗಿನ ಮರ - 22 || ಹೆಂಚು ಛಾವಣಿ ಮನೆ ಇದ್ದು 
ಎಸ್. ಕೋಟ್ಯಾನ್, ಹನುಮಾನ್ ನಗರ, 

ವಾಸ್ತವ್ಯ ಇದ್ದಾರೆ. 
ಮಲ್ಪೆ, ಕೊಳ 
140 | ಶಾರದ ತಿಂಗಳಾಯ ಕೊ೦: ಮಾಧವ | 346 - ಪಿ -36 | 0.17 | 20 ವರ್ಷ | ತೆಂಗಿನ ಮರ- 28 | | ಹೆಂಚು ಛಾವಣಿ ಮನೆ ಇದ್ದು 
ತಿಂಗಳಾಯ , ಹನುಮಾನ್ ನಗರ, 

ವಾಸ್ತವ್ಯ ಇದ್ದಾರೆ. 
ಮಲ್ಪೆ, ಕೊಳ 
141 | ಬಾಲಕೃಷ್ಣನ್ ಕೆ ಬಿನ್ ಕೃಷ್ಣನ್ ಕೆ. | 265 - ಪಿ -7 | 0.16 | 15 ವರ್ಷ | ತೆಂಗಿನ ಮರ - 11 | ಹೆಂಚು ಛಾವಣಿ ಮನೆ ಇದ್ದು 
ಹನುಮಾನ್ ನಗರ , ಮಲ್ಲೆ, ಕೋಳ 

ವಾಸ್ತವ್ಯ ಇದ್ದಾರೆ. 
142 ಶಕುಂತಳ ಹೆಚ್ ಸಾಲ್ಯಾನ್, ಕೊಂ : | 345 - ಪಿ - 35 | 0 .024 | 15 ವರ್ಷ | ತೆಂಗಿನ ಮರ - 4, ಹೆಂಚು ಛಾವಣಿ ಮನೆ ಇದ್ದು 
ಹೇಮಂತ ಸಾಲ್ಯಾನ್ ಮಲ್ಪೆ, ಕೊಳ 

ವಾಸ್ತವ್ಯ ಇದ್ದಾರೆ. 
143 | ಶಕುಂತಳ ತಿಂಗಳಾಯ ಕೊಂ : ಜಗನ್ನಾಥ | 344 - ಪಿ - 25 | 0.10 % | 20 ವರ್ಷ ತೆಂಗಿನ ಮರ -21 | ಹೆಂಚು ಛಾವಣಿ ಮನೆ ಇದ್ದು 
ಸಾಲ್ಯಾನ್, ಮಲ್ಪೆ, ಕೊಳ 

ವಾಸ್ತವ್ಯ ಇದ್ದಾರೆ. 
ಮೇಲ್ಕಂಡ ಒತ್ತುವರಿಗಳು ಸಿ.ಆರ್.ಜಡ್. ವ್ಯಾಪ್ತಿಯೊಳಗೆ ಬರುವುದಾಗಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಶಿವಲಿಂಗಯ್ಯ , 
P . R . 523 

ಪೀಠಾಧಿಕಾರಿ, 
SC - 100 

ಕಂದಾಯ ಇಲಾಖೆ, ( ಭೂ ಮಂಜೂರಾತಿ - 2 ). 


ಲೋಕೋಪಯೋಗಿ, ಬಂದರುಗಳು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : ಹುಬ್ಬಳ್ಳಿ - ಹುಮನಾಬಾದ್ ರಾಷ್ಟ್ರೀಯ ಹೆದ್ದಾರಿ -218ರ ಕಿ. ಮೀ . 376.40 ರಲ್ಲಿ ಬೆಣ್ಣೆತೊರಾ ನದಿಗೆ ಅಡ್ಡಲಾಗಿ 

ಕುರಿಕೋಟಾ ಗ್ರಾಮ ಸಮೀಪದಲ್ಲಿರುವ ಹಾನಿಯಾಗಿರುವ ಸೇತುವೆಯನ್ನು ಪುನರುಜೀವನಗೊಳಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ರಾಷ್ಟ್ರೀಯ ಹೆದ್ದಾರಿಗಳು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಮುಇಂ/ 

ರಾಹೆ/ ಟಿಎ -3/ ಜೆಇ2 /ಕುರಿಕೋಟಸೇತುವೆ/2012 -13 /5718 - 22, ದಿನಾಂಕ : 06 - 08 - 2012. 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ, ಹುಬ್ಬಳ್ಳಿ - ಹುಮನಾಬಾದ್ ರಾಷ್ಟ್ರೀಯ ಹೆದ್ದಾರಿ - 218ರ ಕಿ. ಮೀ . 376.40 ರಲ್ಲಿ ಬೆಣ್ಣೆತೊರಾ ನದಿಗೆ ಅಡ್ಡಲಾಗಿ 
ನಿರ್ಮಿಸಲಾಗಿರುವ ಸುಮಾರು 100 ವರ್ಷ ಹಳೆಯದಾದ ಕಲ್ಲು ಕಟ್ಟಡದ ಸೇತುವೆ ಹಾನಿಯಾಗಿರುವ ಕಾರಣ ಸದರಿ ಸೇತುವೆಯನ್ನು ಪುನಚೇತನಗೊಳಿಸಲು 
ಒಟ್ಟು ರೂ . 638 .00 ಲಕ್ಷಗಳ ಮೊತ್ತದ ಅಂದಾಜು ಪಟ್ಟಿ ತಯಾರಿಸಿ ಪ್ರಸ್ತಾವನೆ ಸಲ್ಲಿಸಿ, ಸದರಿ ಪ್ರಸ್ತಾವನೆಗೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಯನ್ನು 
ಕೋರಿರುತ್ತಾರೆ. 

ಕಾಮಗಾರಿ ಗುಣ ನಿಯಂತ್ರಣ ಕಾರ್ಯಪಡೆಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಸದರಿ ಕಾರ್ಯ ಸ್ಥಳಕ್ಕೆ ಭೇಟಿ ನೀಡಿ ಸೇತುವೆಯ 
ಸ್ಥಿತಿಗತಿಯನ್ನು ಪರಿವೀಕ್ಷಿಸಿ, ಇದನ್ನು ಶೀಘ್ರವಾಗಿ ಪುನಶ್ವೇತನಗೊಳಿಸಲು ಹಲವಾರು ಸಭೆಗಳನ್ನು ನಡೆಸಿ , ವೃತ್ತಿಪರತೆ , ಅನುಭವ ಮತ್ತು ನೈಪುಣ್ಯತೆ 
ಹೊಂದಿರುವ ಹಲವು ಏಜೆನ್ಸಿಗಳೊಂದಿಗೆ ಸಮಾಲೋಚನೆ ನಡೆಸಿ, ಅವರಲ್ಲಿ ನಾಲ್ಕು ಗುತ್ತಿಗೆದಾರರುಗಳನ್ನು ಪರಿಗಣಿಸಿ , ಇವರುಗಳ ಕಾರ್ಯಾನುಭವ, 
ಯಂತ್ರೋಪಕರಣಗಳ ಲಭ್ಯತೆ, ಕೌಶಲ್ಯ ತಜ್ಞತೆ, ಕೆಲಸದ ಕ್ಲಿಷ್ಠತೆ, ಮುಂತಾದವುಗಳನ್ನು ಕೂಲಂಕುಶವಾಗಿ ಪರಿಶೀಲಿಸಿ M/s Repcon Consultancy & 

, ಇವರ ಮುಖಾಂತರ ಕಾಮಗಾರಿಯನ್ನು ನಿರ್ವಹಿಸಲು ಹಾಗೂ ಈ ಸಂಸ್ಥೆಯು ಪ್ರಸ್ತಾವಿಸಿರುವ ರೂ . 638.99 ಲಕ್ಷಗಳ 
ಅಂದಾಜು ಮೊತ್ತಕ್ಕೆ ಅನುದಾನ ಒದಗಿಸುವ ಕುರಿತು ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಇದಕ್ಕಾಗಿ ಕರ್ನಾಟಕ ಪಾರದರ್ಶಕ ಅಧಿನಿಯಮದಡಿ 
ವಿನಾಯಿತಿಗಾಗಿ ಆರ್ಥಿಕ ಇಲಾಖೆಯ ಸಹಮತಿಕೋರಿ ಪ್ರಸ್ತಾವನೆ ಸಲ್ಲಿಸಲಾಗಿರುತ್ತದೆ. 


೧೦೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


ಭಾಗ ೧ 


ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ : PWD 539 FC-1/12, ದಿನಾಂಕ : 04 - 09 -2012ರಲ್ಲಿ ಕೆಳಕಂಡಂತೆ ಅಭಿಪ್ರಾಯಿಸಿರುತ್ತದೆ : 

Finance Department advises Administrative Department to call short term tender . Technical qualification criteria can be 
suitably designed to ensure competent contractors. This work being more than Rs. 5. 00 crores, Cabinet approval should also be taken . 

ಸದರಿ ಸೇತುವೆಯು ರಾಷ್ಟ್ರೀಯ ಹೆದ್ದಾರಿ - 218ರಲ್ಲಿ ಇದ್ದು ಪ್ರಮುಖ ರಸ್ತೆಯಾಗಿದ್ದು, ಅಕ್ಕ - ಪಕ್ಕದ 2 ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶಕ್ಕೆ 
ಸಂಪರ್ಕಿಸುವ ಅಂತರರಾಜ್ಯ ರಸ್ತೆಯಾಗಿದ್ದು, ಈ ರಸ್ತೆಯಲ್ಲಿರುವ ಸೇತುವೆಯ ತುರ್ತು ದುರಸ್ಥಿಗಾಗಿ ಸಾರ್ವಜನಿಕರ , ಜನಪ್ರತಿನಿಧಿಗಳ ಹಾಗೂ ಕೇಂದ್ರ 
ಸಚಿವರ ಒತ್ತಡ ಇರುವುದರಿಂದ ಹಾಗೂ ಅನೇಕ ದಿನ ಪತ್ರಿಕೆಗಳಲ್ಲಿ ಈ ಸೇತುವೆ ದುರಸ್ತಿಗಾಗಿ ಒತ್ತಾಯಿಸಿರುವ ವರದಿಗಳು ಪ್ರಕಟಗೊಂಡಿರುವ ಹಿನ್ನೆಲೆಯಲ್ಲಿ 
ಈ ಕಾಮಗಾರಿಯನ್ನು ತುರ್ತಾಗಿ ನಿರ್ವಹಿಸಬೇಕಾಗಿದ್ದು, ಕಾಮಗಾರಿ ಗುಣ ನಿಯಂತ್ರಣ ಪಡೆಯ ಸದಸ್ಯರುಗಳು ಶಿಫಾರಸ್ಸು ಮಾಡಿರುವಂತೆ ತಾಂತ್ರಿಕ 
ನೈಪುಣ್ಯತೆ ಹೊಂದಿರುವ M /s Repcon Consultancy & Services ಹೈದರಾಬಾದ್, ಇವರ ಮುಖಾಂತರ ನೇರವಾಗಿ ರೂ . 638.00 ಲಕ್ಷಗಳ ಮೊತ್ತದಂತೆ 
ದುರಸ್ತಿಗೊಳಿಸಲು ಕರ್ನಾಟಕ ಪಾರದರ್ಶಕತೆಯ ಅಧಿನಿಯಮ 4 ( g) ಅಥವಾ 4 ( a) ಅಡಿಯಲ್ಲಿ ವಿನಾಯಿತಿ ನೀಡಲು ಪುನಃ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ 
ಕಳುಹಿಸಲಾಯಿತು. 

ಪುನಃ ಕಳುಹಿಸಲಾದ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ : PWD 569 FC -1/12, ದಿನಾಂಕ :14 - 9 - 2012 ರಲ್ಲಿ ಕೆಳಕಂಡಂತೆ 
ಅಭಿಪ್ರಾಯಸಿರುತ್ತದೆ : 

“ 1) If the Administrative Department believes that this Company is the single source for this Technology, it needs to act as per 
4 (b ) of KTPP Act . 
2 ) If it is not the case , procurement through tendering is the best option as it is not delay in procurement but delay in execution 
that is themore critical element. Short-circuiting tendering will not guarantee faster execution . PWD may call short term tender”. 

ಈ ಕಾಮಗಾರಿಯು ಸೇತುವೆಯನ್ನು ಪುನಚೇತನಗೊಳಿಸುವ ಕೆಲಸವಾಗಿರುವುದರಿಂದ ಹಾಗೂ ಅಂತರ ರಾಜ್ಯಗಳ ಸಂಪರ್ಕವನ್ನು ಈ ಸೇತುವೆ 
ನಿರ್ಮಾಣದಿಂದ ಪುನರ್ ಸ್ಥಾಪಿಸುವಲ್ಲಿ ಕಾಮಗಾರಿಯನ್ನು ತುರ್ತಾಗಿ ನಿರ್ವಹಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ಕಾಮಗಾರಿ ಗುಣ ನಿಯಂತ್ರಣ ಕಾರ್ಯಪಡೆಯ 
ಸದಸ್ಯರುಗಳು ಶಿಫಾರಸ್ಸು ಮಾಡಿರುವಂತೆ ಕರ್ನಾಟಕ ಪಾರದರ್ಶಕತೆಯ ಅಧಿನಿಯಮ 4 (g) ಅಡಿಯಲ್ಲಿ ನೇರವಾಗಿ M /s Repcon Consultancy & 
Services , ಹೈದರಾಬಾದ್, ಇವರಿಗೆ ಕೆಲಸವನ್ನು ವಹಿಸಿಕೊಡುವುದು ಸೂಕ್ತವೆಂದು ಭಾವಿಸಿ ಮಾನ್ಯ ಲೋಕೋಪಯೋಗಿ ಸಚಿವರ ಅಧ್ಯಕ್ಷತೆಯಲ್ಲಿ ಕಾಮಗಾರಿ 
ಗುಣ ನಿಯಂತ್ರಣ ಕಾರ್ಯಪಡೆಯ ಸದಸ್ಯರು ಮತ್ತಿತರೆ ಇಲಾಖಾಧಿಕಾರಿಗಳೊಂದಿಗೆ ದಿನಾಂಕ : 19 - 7 - 2012ರ ಸಭೆಯಲ್ಲಿ ಚರ್ಚಿಸಿ ನಿರ್ಧರಿಸಿದಂತೆ 
ಹುಬ್ಬಳ್ಳಿ - ಹುಮನಾಬಾದ್ ರಾಷ್ಟ್ರೀಯ ಹೆದ್ದಾರಿ - 218ರ ಕಿ. ಮೀ . 376 .40 ರಲ್ಲಿ ಬೆಣ್ಣೆತೊರಾ ನದಿಗೆ ಅಡ್ಡಲಾಗಿ ಕುರಿಕೋಟಾ ಗ್ರಾಮ ಸಮೀಪದಲ್ಲಿರುವ 
ಹಾನಿಯಾಗಿರುವ ಸೇತುವೆಯನ್ನು ಪುನರುಜೀವನಗೊಳಿಸಲು ಅನುವಾಗುವಂತೆ ಅನುಮೋದನೆಗಾಗಿ ಸಚಿವ ಸಂಪುಟದ ಮುಂದೆ ಮಂಡಿಸಲು ಮಾನ್ಯ 
ಸಚಿವರು ಸೂಚಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕರ್ನಾಟಕ ಸರ್ಕಾರದ ( ವ್ಯವಹಾರ ನಿರ್ವಹಣೆ) ನಿಯಮಗಳು 1977ರ ಮೊದಲನೇ ಷೆಡ್ಯೂಲ್‌ನ ಐಟಂ 15ರನ್ವಯ 
ಹಾಗೂ ನಿಯಮಗಳ ನಿಯಮ 17ರನ್ವಯ ಸಚಿವ ಸಂಪುಟದ ಅನುಮೋದನೆ ಹಾಗೂ ನಿರ್ದೇಶನದನುಸಾರ ಆರ್ಥಿಕ ಇಲಾಖೆಯು ( ಸಂಗ್ರಹಣಾ ಕೋಶ) 
ಅಧಿಸೂಚನೆ ಸಂಖ್ಯೆ : ಆಇ 998 ವೆಚ್ಚ -12/12, ದಿನಾಂಕ : 09 -11 - 2012ರಲ್ಲಿ ಪ್ರಸ್ತಾವಿತ ಕಾಮಗಾರಿಯನ್ನು ಕೈಗೊಳ್ಳುವಲ್ಲಿ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿರುತ್ತದೆ. ಅದರಂತೆ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲೋಣ34 ಸಿಬಿಆರ್ 2012 , ಬೆಂಗಳೂರು, ದಿನಾಂಕ : 22 - 11 - 2012 . 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ - ಹುಮನಾಬಾದ್ ರಾಷ್ಟ್ರೀಯ ಹೆದ್ದಾರಿ- 218ರ ಕಿ. ಮೀ . 376.40 ರಲ್ಲಿ ಬೆಣ್ಣೆತೊರಾ ನದಿಗೆ 
ಅಡ್ಡಲಾಗಿ ಕುರಿಕೋಟಾ ಗ್ರಾಮ ಸಮೀಪದಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಸೇತುವೆಯನ್ನು ಪುನಶ್ವೇತನಗೊಳಿಸಲು ರೂ . 638 .00 ಲಕ್ಷ (ರೂಪಾಯಿಗಳು ಆರು 
ನೂರ ಮೂವತ್ತೆಂಟು ಲಕ್ಷ ಮಾತ್ರ) ಗಳಿಗೆ ಸದರಿ ಕಾಮಗಾರಿಯನ್ನು 2012 - 13ನೇ ಸಾಲಿನ ಆಯವ್ಯಯ ಅಪೆಂಡಿಕ್ಸ್ - ಇ ಅಡಿ ಲೆಕ್ಕ ಶೀರ್ಷಿಕೆ “5054 
ಯೋಜನೆ - ಸೇತುವೆಗಳು ” ಅಡಿ ಸೇರ್ಪಡಿಸುವ ಷರತ್ತಿಗೊಳಪಟ್ಟು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 4 (g) ಅಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಆರ್ಥಿಕ ಇಲಾಖೆಯು ದಿನಾಂಕ: 09 - 11 - 2012ರ ಅಧಿಸೂಚನೆಯಲ್ಲಿ ವಿನಾಯಿತಿ ನೀಡಿ ಆದೇಶಿಸಿರುವಂತೆ ಕಾಮಗಾರಿಯನ್ನು M /s Repcon Consultancy 
& Services, ಹೈದರಾಬಾದ್, ಇವರಿಗೆ ವಹಿಸಿ ಶೀಘ್ರವಾಗಿ ಕೈಗೊಳ್ಳಲು ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೃಷ್ಣಮೂರ್ತಿ ಬಿ. ಕುಲಕರ್ಣಿ 

ಸರ್ಕಾರದ ಉಪ ಕಾರ್ಯದರ್ಶಿ , 

ಲೋಕೋಪಯೋಗಿ, ಬಂದರುಗಳು ಮತ್ತು 
PR. 546 

ಒಳನಾಡು ಜಲಸಾರಿಗೆ ಇಲಾಖೆ (ಸಂಪರ್ಕ ಮತ್ತು ಕಟ್ಟಡಗಳು). 


ವಿಷಯ : 


ಲೋಕೋಪಯೋಗಿ, ಬಂದರುಗಳು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಶಿವಮೊಗ್ಗ ನಗರ ಪರಿಮಿತಿಯಲ್ಲಿ ಹಾದು ಹೋಗುವ ಸೋಲಾಪುರ - ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ - 13ರ 
ಸರಪಳಿ 525.425 ಕಿ. ಮೀ . ನಿಂದ 527 .100 ಕಿ. ಮೀ . ವರೆಗೆ ವಿಭಜಕ ಹೊಂದಿರುವ ನಾಲ್ಕು ಪಥದ ಕ್ಯಾರೇಜ್‌ವೇ 
ನಿರ್ಮಾಣ ಕಾಮಗಾರಿ ಕುರಿತು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


೧೦೫೧ 


ಓದಲಾಗಿದೆ : 1. ಸನ್ಮಾನ್ಯ ಉಪ ಮುಖ್ಯಮಂತ್ರಿಯವರ ಟಿಪ್ಪಣಿ ಸಂಖ್ಯೆ: ಉಮುಮ. 121/ 2, ದಿನಾಂಕ : 25 - 7- 2012 . 

2 . ಮುಖ್ಯ ಇಂಜಿನಿಯರ್, ರಾಷ್ಟ್ರೀಯ ಹೆದ್ದಾರಿಗಳ ವಲಯ , ಬೆಂಗಳೂರು, ರವರ ಪತ್ರ ಸಂಖ್ಯೆ: 6867 -69, 

ದಿನಾಂಕ : 06 - 09 - 2012. 

3 . ಸನ್ಮಾನ್ಯ ಉಪ ಮುಖ್ಯಮಂತ್ರಿಯವರ ಟಿಪ್ಪಣಿ ಸಂಖ್ಯೆ : ಉಮುಮ . ಟಿ 72 /12 , ದಿನಾಂಕ : 26 - 10 - 2012 . 
ಪೀಠಿಕೆ : 

ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ : 13 ಒಂದು ಪ್ರಮುಖ ಮುಖ್ಯವಾದ ಹೆದ್ದಾರಿಯಾಗಿದ್ದು, ಮಹಾರಾಷ್ಟ್ರದಲ್ಲಿ ಸೋಲಾಪುರದಿಂದ ಕರ್ನಾಟಕದಲ್ಲಿನ 
ಮಂಗಳೂರು ವರೆಗೆ ಬಿಜಾಪುರ, ಹೊಸಪೇಟೆ, ಚಿತ್ರದುರ್ಗ , ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತು ಶೃಂಗೇರಿಯ ನಗರಗಳ ಮುಖಾಂತರ ಸಂಪರ್ಕಿಸುವ ಒಟ್ಟಾರೆ 
745 ಕಿ. ಮೀ . ಉದ್ದದ ರಾಷ್ಟ್ರೀಯ ಹೆದ್ದಾರಿಯಾಗಿರುತ್ತದೆ. ಈ ಹೆದ್ದಾರಿಯ ಅತೀ ಹೆಚ್ಚು ಮಳೆ ಬೀಳುವ ಮಲೆನಾಡು ಪ್ರದೇಶದ ಮುಖಾಂತರ ಹಾದು 
ಹೋಗುತ್ತದೆ. ಹೆದ್ದಾರಿಯು ವಿಶ್ವ ಪ್ರಸಿದ್ದಿಯಾದ ಜೋಗ್ ಫಾಲ್ಸ್ಗೆ ಹಾಗೂ ಕೈಗಾರಿಕಾ ನಗರವೆಂದು ಹೆಸರಿಸಿರುವ ಮೈಸೂರು ಪೇಪರ್ ಮಿಲ್ಸ್, 
ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಸ್ಟೀಲ್ ಪ್ಲಾಂಟ್, ಸಕ್ಕರೆ ಕಾರ್ಖಾನೆ ಇರುವ ಭದ್ರಾವತಿಗೆ ಸಂಪರ್ಕ ಕಲ್ಪಿಸುತ್ತದೆ . ರಸ್ತೆಯು ಶಿವಮೊಗ್ಗದ ನಗರದಲ್ಲಿ ಜನನಿಬಿಡ 
ಪ್ರದೇಶದ ಮುಖಾಂತರ ವಿಶೇಷ ಮಿತವ್ಯಯದ ವಲಯವೆಂದು ಘೋಷಿತಗೊಂಡ ಪ್ರದೇಶದಲ್ಲಿ ಹಾದು ಮುಂದುವರೆದು ಪ್ರಸ್ತಾಪಗೊಂಡಿರುವ ಶಿವಮೊಗ್ಗ 
ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಶಿವಮೊಗ್ಗ ನಗರ ಪರಿಮಿತಿಯಲ್ಲಿ ಸರಪಳಿ 525.425 ಕಿ. ಮೀ . ನಿಂದ 527.100 ಕಿ. ಮೀ . ವರೆಗಿನ ಭಾಗದ 
ಹೆದ್ದಾರಿಯು ಹಾದು ಹೋಗುತ್ತದೆ . ಈ ಭಾಗದಲ್ಲಿನ ಹೆದ್ದಾರಿಯಲ್ಲಿ ನಗರದ ವಾಹನಗಳೊಂದಿಗೆ 22596 ಪಿ. ಸಿ. ಯು . ಗಳ ವಾಹನ ಸಾಂದ್ರತೆ ಇದ್ದು, ಈ 
ವಾಹನಗಳ ಸುಗಮ ಸಂಚಾರಕ್ಕೆ ಅನುವುಗೊಳಿಸುವಲ್ಲಿ ವಿಭಜಕ ಹೊಂದಿದ ನಾಲ್ಕು ಪಥದ ರಸ್ತೆ ನಿರ್ಮಾಣದ ಅಗತ್ಯತೆ ಇರುತ್ತದೆ. 

ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಕಛೇರಿ ಕೃಷ್ಣಾದಲ್ಲಿ ದಿನಾಂಕ : 12 - 4 - 2012ರಂದು ನಡೆಸಿದ ಅವಲೋಕನದ ಸಂದರ್ಭದಲ್ಲಿ ಪ್ರಸ್ತಾವಿತ ನಾಲ್ಕು 
ಪಥದ ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲು ಸೂಚಿಸಿರುತ್ತಾರೆ. ಅದರನುಸಾರ ರೂ . 2028.00 ಲಕ್ಷ ಮೊತ್ತಕ್ಕೆ ಅಂದಾಜು ಪಟ್ಟಿಯನ್ನು 
ತಯಾರಿಸಲಾಗಿದ್ದು, ಇದರಲ್ಲಿ 24 ಮೀ . ಅಗಲದ ರಸ್ತೆ , ಫಾರ್ಮೇಷನ್ ವಿಭಜಕದೊಂದಿಗೆ 4 ಪಥದ ಕ್ಯಾರೇಜ್‌ವೇ , ಎರಡೂ ಬದಿಗಳಲ್ಲಿ 
ಫುಟ್‌ಪಾಥ್‌ನೊಂದಿಗೆ ಸಿಮೆಂಟ್ ಕಾಂಕ್ರೀಟಿನ ಚರಂಡಿ ನಿರ್ಮಾಣ, ಅಡ್ಡ ಮೋರಿ ಅಗಲೀಕರಣ ಹಾಗೂ ನೀರು ಸರಬರಾಜಿನ ಕೊಳವೆ, ವಿದ್ಯುಚ್ಛಕ್ತಿ ಕಂಬಳ 
ಮತ್ತಿತರೆ ಕಟ್ಟಡಗಳ ಸ್ಥಳಾಂತರಿಸುವುದು ಮತ್ತು ಭೂಸ್ವಾಧೀನಕ್ಕಾಗಿ ಅವಶ್ಯವಿರುವ ಪ್ರಾವಧಾನಗಳನ್ನು ಹೊಂದಿರುತ್ತದೆ. ಸನ್ಮಾನ್ಯ ಉಪ ಮುಖ್ಯಮಂತ್ರಿಯವರು 
ದಿನಾಂಕ : 25 -7 - 2012ರ ಟಿಪ್ಪಣಿಯಲ್ಲಿ ಪ್ರಸ್ತಾವಿತ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲು ಹಾಗೂ ಅನುದಾನವನ್ನು ಒದಗಿಸಲು 
ಸೂಚಿಸಿರುತ್ತಾರೆ. ದಿನಾಂಕ : 31 -10 - 2012 ರಂದು ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ವಿಷಯದ ಬಗ್ಗೆ ದೀರ್ಘವಾಗಿ ಚ 
ಸರ್ಕಾರವು NHDP _IV ಯೋಜನೆಯಡಿ ಶಿವಮೊಗ್ಗ ನಗರಕ್ಕೆ ಬೈಪಾಸ್ ರಸ್ತೆ, ನಿರ್ಮಾಣವನ್ನು ಪರಿಗಣಿಸುತ್ತಿರುವುದರಿಂದ, ಪ್ರಸ್ತಾವಿತ ನಗರದಲ್ಲಿ ಹಾದು 
ಹೋಗುತ್ತಿರುವ ಹೆದ್ದಾರಿ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರದಿಂದ ಕೈಗೊಳ್ಳಬೇಕಾಗಿದೆ. ಮುಂದುವರೆದು, ಬೈಪಾಸ್ ರಸ್ತೆಯು ನಿರ್ಮಾಣಗೊಂಡ ನಂತರ 
ಹೆದ್ದಾರಿಯು ಕೆಳದರ್ಜೆಗೆ ಇಳಿಯುವುದರಿಂದ ರಾಜ್ಯ ಸರ್ಕಾರದ ನಿರ್ವಹಣಾ ಹೊಣೆಯಾಗುತ್ತದೆಂದು ಅಭಿವೃದ್ಧಿಗೆ ಅನುದಾನ ಒದಗಿಸುವ ಕುರಿತು 
ಕೋರಿರುತ್ತಾರೆ. 

2012 - 13ನೇ ಸಾಲಿನ ಅನುದಾನವನ್ನು ಮುಂದುವರೆದ ಕಾಮಗಾರಿಗಳಿಗೆ ಈಗಾಗಲೇ ಹಂಚಿಕೆ ಮಾಡಲಾಗಿರುವುದರಿಂದ ಹಾಗೂ ಅಪೆಂಡಿಕ್ಸ್ - ಇ 
ಸಿದ್ಧಪಡಿಸಿ ಅನುಮೋದನೆಗೆ ಸಲ್ಲಿಸಲಾಗಿರುವುದರಿಂದ ಹೊಸ ಕಾಮಗಾರಿಗೆ ಅನುದಾನ ಲಭ್ಯವಿರದ ಕಾರಣ, ಹೆಚ್ಚುವರಿ ಅನುದಾನವನ್ನು ಒದಗಿಸುವ ಬಗ್ಗೆ 
ಆರ್ಥಿಕ ಇಲಾಖೆಯ ಸಹಮತಿಯನ್ನು ಕೋರಲಾಗಿ, ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ : ಪಿಡಬ್ಲ್ಯೂಡಿ 674.ಎಫ್‌ಸಿ -1 / 2, ದಿನಾಂಕ : 5 - 11 -2012ರಲ್ಲಿ 
ಕೆಳಕಂಡಂತೆ ಅಭಿಪ್ರಾಯ ನೀಡಿರುತ್ತದೆ. 

1. Being a N .H . Road , attempt should have been made by the Administrative Department to get GOI funding . PWD file 

discloses that no such effort has been made. 
2 . It is learnt that GOI is formulating a PPP project for Sholapur-Mangalore NH for Chitradurga - Shimoga stretch . That being 

so , taking up this work needs to be evaluated in consultation with MOSRTH . 
Already Rs. 500 .00 crs additionality has been provided under 5054 - SH Improvements . Further additionality will not be 

possible due to resource constraints and other demands like crop loan waiver etc . 
4 . Therefore , Administrative Department should first act as per (a) and (b ) above and if inevitable, shold take action to 

provide funds for this work from out of the available grants . 

ಹೀಗಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕಾಮಗಾರಿಯ ಜರೂರತೆಯನ್ನು ಪರಿಗಣಿಸಿ, ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) 
ನಿಯಮಗಳು 1977ರ ಮೊದಲನೇ ಷೆಡ್ಯೂಲ್‌ನ ಐಟಂ 15 ರನ್ವಯ ಹಾಗೂ ನಿಯಮಗಳ ನಿಯಮ 17 ರನ್ವಯ ದಿನಾಂಕ : 29 - 11 - 2012 ರಂದು ನಡೆದ 
ಸಚಿವ ಸಂಪುಟದ ಅನುಮೋದನೆ ಪಡೆದು, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲೋಇ 172 ಸಿಎನ್‌ಹೆಚ್ 2012 , ಬೆಂಗಳೂರು, ದಿನಾಂಕ : 18 - 12 - 2012 . 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರ ಪರಿಮಿತಿಯಲ್ಲಿ ಹಾದು ಹೋಗುವ ಸೋಲಾಪುರ- ಮಂಗಳೂರು ರಾಷ್ಟ್ರೀಯ 
ಹೆದ್ದಾರಿ-13ರ ಸರಪಳಿ 525.425 ಕಿ. ಮೀ . ನಿಂದ 527.100 ಕಿ. ಮೀ . ವರೆಗೆ ವಿಭಜಕ ಹೊಂದಿರುವ ನಾಲ್ಕು ಪಥದ ಕ್ಯಾರೇಜ್‌ವೇ ನಿರ್ಮಾಣ 
ಕಾಮಗಾರಿಯನ್ನು ರೂ . 2028 ಲಕ್ಷಗಳ ( ಎರಡು ಸಾವಿರದ ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳು ಮಾತ್ರ) ಅಂದಾಜು ಮೊತ್ತಕ್ಕೆ ಪ್ರಸ್ತುತ ಸಾಲಿಗೆ ರೂ . 8.00 
ಕೋಟಿಗಳ ಅನುದಾನದೊಂದಿಗೆ 2012 - 13ನೇ ಸಾಲಿನ ಅಪೆಂಡಿಕ್ಸ್ - ಇ ನಲ್ಲಿ ಸೇರಿಸುವ ಷರತ್ತಿಗೊಳಪಟ್ಟು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಕಾಮಗಾರಿಯನ್ನು ಕರ್ನಾಟಕ ಸಾರ್ವಜನಿಕ ಪಾರದರ್ಶಕತೆ ಅಧಿನಿಯಮದನ್ವಯ ಕೈಗೆತ್ತಿಕೊಳ್ಳತಕ್ಕದ್ದು. 


3. 


೧೦೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


ಭಾಗ ೧ 


ಈ ಆದೇಶವು ಕರ್ನಾಟಕ ಸರ್ಕಾರದ (ಕಾರ್ಯ ಕಲಾಪಗಳ ನಿರ್ವಹಣೆ) ನಿಯಮಗಳು , 1977ರ 17ನೇ ನಿಯಮದ (2) ನೇ ಉಪನಿಯಮದ 
ಪರುಂತುಕದ ವ್ಯಾಪ್ತಿಯೊಳಗೆ ಬರುತ್ತದೆ ಮತ್ತು ಅದರಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೃಷ್ಣಮೂರ್ತಿ ಬಿ . ಕುಲಕರ್ಣಿ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರುಗಳು ಹಾಗೂ 
ಒಳನಾಡು ಜಲಸಾರಿಗೆ ಇಲಾಖೆ ( ಸಂಪರ್ಕ ಮತ್ತು ಕಟ್ಟಡಗಳು). 


P . R . 547 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : ಮೆಟ್ರೋ ಕಾಮಗಾರಿಯ ಸಲುವಾಗಿ ವಿಧಾನಸೌಧ ಮುಂಭಾಗದಲ್ಲಿರುವ ಡಾ|| ಬಿ . ಆರ್ . ಅಂಬೇಡ್ಕರ್ ಪ್ರತಿಮೆಯನ್ನು 

ಸ್ಥಳಾಂತರಿಸಲು ತಾಂತ್ರಿಕ ಪರಿಣಿತವುಳ್ಳ ಸಂಸ್ಥೆಯನ್ನು ಆಯ್ಕೆ ಮಾಡಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 

ಪಾರದರ್ಶಕ ಅಧಿನಿಯಮ 1999ರ ನಿಯಮ 4( ಬಿ) ಅನ್ವಯ ವಿನಾಯಿತಿ ನೀಡುವ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ), ಬೆಂಗಳೂರು ಇವರ ಪತ್ರ ಸಂ : ಮುಅ: ಸಂಕದ: 

ಕನಿಶಾ: ಸಣ - 1:2012 - 13, ದಿನಾಂಕ : 16 - 2 - 2013 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ, ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ), ಬೆಂಗಳೂರು ಇವರು ಮೆಟ್ರೋ ಕಾಮಗಾರಿಯ 
ಸಲುವಾಗಿ ವಿಧಾನಸೌಧ ಮುಂಭಾಗದಲ್ಲಿರುವ ಡಾ|| ಬಿ. ಆರ್. ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಳಾಂತರಿಸಲು ತಾಂತ್ರಿಕ ಪರಿಣಿತವುಳ್ಳ ಸಂಸ್ಥೆಯನ್ನು ಆಯ್ಕೆ 
ಮಾಡಲು ಸರ್ಕಾರಿ ಆದೇಶ ಸಂ : ಲೋಇ 4 ಬಿಎಂಎಸ್ 2013( ಭಾ ), ದಿನಾಂಕ : 29 -1- 2013ರಲ್ಲಿ ತಾಂತ್ರಿಕ ಪರಿಣಿತರ ಸಂಸ್ಥೆಯನ್ನು ರಚಿಸಲಾಗಿತ್ತು. 
ಸದರಿ ಸಮಿತಿಯು ಈ ಬಗ್ಗೆ ವಿವರವಾಗಿ ವರದಿ ನೀಡಿದ್ದು, ಸದರಿ ವರದಿಯಲ್ಲಿ ಡಾ || ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಯನ್ನು ಹಾಲಿ ಇರುವ ಸ್ಥಳದಿಂದ 
ಸ್ಥಳಾಂತರಿಸದೇ ಪೆಡಸ್ಟಲ್‌ನಿಂದ ಬೇರ್ಪಡಿಸಿ ಪೆಡೆಸ್ಟಲ್ ಮೇಲೆ ಕನಿಷ್ಟ ಅಂತರದಲ್ಲಿ ಪ್ರತಿಮೆಯನ್ನು ಸುರಕ್ಷಿತ ಕಬ್ಬಿಣದ ತೂಗು ಪಂಜರದಲ್ಲಿರಿಸುವ 
ಕಾಮಗಾರಿಯನ್ನು M /s. Stresscrete ಬೆಂಗಳೂರು ಸಂಸ್ಥೆಯವರಾದ ಶ್ರೀ ಡಿ. ಬೈರಪ್ಪ ಅವರಿಗೆ ನೇರವಾಗಿ ವಹಿಸಲು ಶಿಫಾರಸ್ಸು ಮಾಡಿರುತ್ತದೆ. 

ಆದ್ದರಿಂದ ಡಾ|| ಬಿ. ಆರ್ . ಅಂಬೇಡ್ಕರ್ ಪ್ರತಿಮೆಯನ್ನು ಹಾಲಿ ಇರುವ ಸ್ಥಳದಿಂದ ಸ್ಥಳಾಂತರಿಸದೇ ಪೆಡೆಸ್ಟಲ್‌ನಿಂದ ಬೇರ್ಪಡಿಸಿ ಕನಿಷ್ಟ 
ಅಂತರದಲ್ಲಿ ಪ್ರತಿಮೆಯನ್ನು ಸುರಕ್ಷಿತ ಕಬ್ಬಿಣದ ತೂಗು ಪಂಜರದಲ್ಲಿರಿಸುವ ಕಾರ್ಯಕ್ಕೆ ಒಟ್ಟು ವೆಚ್ಚ ರೂ . 15 .00 ಲಕ್ಷಗಳಾಗುವುದು. ಈ ಕಾರ್ಯವನ್ನು 
M/s. StresScrete ಸಂಸ್ಥೆಗೆ ವಹಿಸಿ singal source ಎಂದು ಪರಿಗಣಿಸಿ ನೇರವಾಗಿ ವಹಿಸಲು ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ಅಧಿನಿಯಮ 
1999ರ ನಿಯಮ 4( ಬಿ) ಅನ್ವಯ ವಿನಾಯಿತಿ ನೀಡಲು ಕೋರಿರುತ್ತಾರೆ. ಅದರಂತೆ ವಿನಾಯಿತಿ ನೀಡಬೇಕಾಗಿರುವುದರಿಂದ ಈ ಆದೇಶ. 

ಸರ್ಕಾರದ ಆದೇಶ : ಕೋಣ 94 ಬಿಎಂಎಸ್ 2013 ( ಭಾ ), ಬೆಂಗಳೂರು, ದಿನಾಂಕ : 20 - 2 - 2013 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿರುವ ಡಾ|| ಬಿ. ಆರ್. ಅಂಬೇಡ್ಕರ್ ಪ್ರತಿಮೆಯನ್ನು 
ಮೆಟ್ರೋ ಕಾಮಗಾರಿಯ ಸಲುವಾಗಿ ಹಾಲಿ ಇರುವ ಸ್ಥಳದಿಂದ ಸ್ಥಳಾಂತರಿಸದೇ ಪೆಡೆಸ್ಟಲ್‌ನಿಂದ ಬೇರ್ಪಡಿಸಿ ಕನಿಷ್ಟ ಅಂತರದಲ್ಲಿ ಪ್ರತಿಮೆಯನ್ನು ಸುರಕ್ಷಿತ 
ಕಬ್ಬಿಣದ ತೂಗು ಪಂಜರದಲ್ಲಿರಿಸುವ ಕಾರ್ಯ ವನ್ನು ಒಟ್ಟು ವೆಚ್ಚ ರೂ . 15 .00 ಲಕ್ಷಗಳಲ್ಲಿ M /s. Stresscrete ಸಂಸ್ಥೆಗೆ singal source ಎಂದು ಪರಿಗಣಿಸಿ 
ನೇರವಾಗಿ ವಹಿಸಲು ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ಅಧಿನಿಯಮ 1999ರ ನಿಯಮ 4 ( ಬಿ) ಅನ್ವಯ ವಿನಾಯಿತಿ ನೀಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಎಂ . ವೀರಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಲೋಕೋಪಯೋಗಿ, ಬಂದರು ಮತ್ತು 
P . R . 548 

ಒಳನಾಡು ಜಲಸಾರಿಗೆ ಇಲಾಖೆ ( ಕಟ್ಟಡಗಳು ). 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಾವಣಗೆರೆ ಜಿಲ್ಲೆ, ಹರಪನಹಳ್ಳಿ ತಾಲ್ಲೂಕಿನ ಹಗರಿ ಗಜಾಪುರ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ 

ನಿರ್ಮಾಣ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ : ದಿನಾಂಕ: 5 - 2- 2013ರ ಬೆಂಗಳೂರು, ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ರವರ 

ಪತ್ರ ಸಂಖ್ಯೆ : ಮುಸದ/ ತಾಂ . 4 / ಸ. ಇಂ .10/ ದಾವಣಗೆರೆ/ ಹೆಚ್ಚುವರಿ ಅನುದಾನ/2012 -13/ 617. 
ಪ್ರಸ್ತಾವನೆ : 

2012 - 13ನೇ ಸಾಲಿಗೆ ಮುಂದುವರೆಸಿರುವ 2010 - 11ನೇ ಸಾಲಿನ ಸಣ್ಣ ನೀರಾವರಿ ವೃತ್ತ ಬೆಂಗಳೂರು ದರಪಟ್ಟಿಯ ದರಗಳನ್ನು ಅಳವಡಿಸಿ 
ತಯಾರಿಸಿರುವ ಮೇಲ್ಕಂಡ ಕಾಮಗಾರಿಯ ರೂ . 495.00 ಲಕ್ಷ ಮೊತ್ತದ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವಂತೆ ಕೋರಿ 

ದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
* ಈ ಯೋಜನೆಯಲ್ಲಿ 103.74 ಮೀಟರ್ ಉದ್ದದ 44 ಕಿಂಡಿಗಳುಳ್ಳ (21 ಮುಖ್ಯ ನಡುಗಂಬ ಮತ್ತು 22 ನೆಪಮಾತ್ರ ನಡುಗಂಬ ಹೊಂದಿರುವ) 
2.50 ಮೀಟರ್ ಎತ್ತರದ ಬ್ಯಾರೇಜನ್ನು (ನೀರು ಶೇಕರಣೆ ಎತ್ತರ) ನಿರ್ಮಿಸಲು ಅಂದಾಜಿನಲ್ಲಿ ಅವಕಾಶ ಕಲ್ಲಿ 
ಪ್ರದೇಶದಲ್ಲಿ ಅರೆ ನೀರಾವರಿ ಬೆಳೆಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಉದ್ದೇಶಿಸಿದೆ. ಬ್ಯಾರೇಜಿನ ಮೇಲ್ಬಾಗದಲ್ಲಿ 7.50 ಮೀ ಅಗಲದ ಸೇತುವೆಯನ್ನು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


೧೦೫೩ 


ನಿರ್ಮಿಸಲು ಅವಕಾಶ ಮಾಡಲಾಗಿದೆ. ಈ ಸೇತುವೆಯ ಮೂಲಕ ಗೌರಿಪುರದಿಂದ ಗಜಾಪುರಕ್ಕೆ ಸಂಪರ್ಕವನ್ನು ಕಲ್ಪಿಸಬಹುದಾಗಿದ್ದು ಎರಡು ಸ್ಥಳಗಳ 
ನಡುವೆ 15 ಕಿ. ಮೀ . ದೂರ ಕಡಿಮೆಯಾಗಲಿದೆ. ಲಾಭ ವೆಚ್ಚದ ಅನುಪಾತ ಶೇಕಡ 10 ರ ಬಡ್ಡಿ ದರದಲ್ಲಿ 1.19 ಆಗಿದ್ದು, ಕಾಮಗಾರಿಯು ಆರ್ಥಿಕವಾಗಿ 
ಹಾಗೂ ತಾಂತ್ರಿಕವಾಗಿ ಶಕ್ಯವಾಗಿದೆ. 

ಈ ಕಾಮಗಾರಿಯ ವಿವರವಾದ ಅಂದಾಜು ಪಟ್ಟಿಯನ್ನು ದಿನಾಂಕ : 9 - 10 - 2012ರಂದು ನಡೆದ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯ 
ಸಭೆಯಲ್ಲಿ ಮಂಡಿಸಿದ್ದು, ಸಮಿತಿಯು ಕೆಲವು ಷರಾಗಳೊಂದಿಗೆ ಅಂದಾಜುಪಟ್ಟಿಗೆ ತೀರುವಳಿ ನೀಡಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು 2012 -13ನೇ ಸಾಲಿನ ಅನುಬಂಧ- ಇ ನಲ್ಲಿ ಲೆಕ್ಕ ಶೀರ್ಷಿಕೆ - 4702 - 00 - 101- 05 - 01- 139 ಪ್ರಧಾನ 
ಕಾಮಗಾರಿಗಳು - ಅಣೆಕಟ್ಟು/ ಪಿಕಪ್/ ಬಂದಾರ ಅಡಿ ಅವಕಾಶ ಮಾಡಿದೆ. ಮುಖ್ಯ ಇಂಜಿನಿಯರ್ ಪ್ರಸ್ತಾವನೆಯನ್ನು ಪರಿಗಣಿಸಿ ಅಂದಾಜಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಲು ಪರಿಗಣಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 137 ಅಪಿಬಂ ( ತಾಂತ್ರಿಕ) 2012 , ಬೆಂಗಳೂರು, ದಿನಾಂಕ : 20ನೇ ಫೆಬ್ರವರಿ , 2013. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ, ಹರಪನಹಳ್ಳಿ ತಾಲ್ಲೂಕಿನ ಹಗರಿ ಗಜಾಪುರ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ 
ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ರೂ . 495.00 ಲಕ್ಷಗಳು ( ರೂ . ನಾಲ್ಕು ಕೋಟಿ ತೊಂಬತ್ತ ಐದು ಲಕ್ಷ) ಅಂದಾಜು ಪಟ್ಟಿಗೆ ಕೆಳಕಂಡ 
ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1. ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್‌ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು 

ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
2. ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 
ಈ ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
3. ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ 

ಹೆಚ್ಚಾಗುವ ಸಂಭವ ಇದ್ದಲ್ಲಿ , ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು 

ಪ್ರಾರಂಭಿಸುವುದು. 
4 . ಕಾಮಗಾರಿಯ ಅಂದಾಜು ಪಟ್ಟಿಗಳನ್ನು ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ/ ತಾಂತ್ರಿಕ ಸಮಿತಿಯು ಸಭೆಯಲ್ಲಿ ಮಂಡಿಸಿ ತೀರುವಳಿಯನ್ನು 

ಪಡೆಯುವುದು. 

ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು. 
6. ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪಿ.ಸಿ.ಆರ್‌. ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 

ತಯಾರಿಸಿ ಟಿ. ಎ. ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 
7. ಕಾಮಗಾರಿಗೆ ಅಗತ್ಯವಿರುವ ಜಮೀನಿನ ಸ್ವಾಧೀನಕ್ಕಾಗಿ ನಿಯಮಾನುಸಾರ ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಕ್ರಮ 

ಕೈಗೊಳ್ಳತಕ್ಕದ್ದು. 
8. ಇ.ಐ.ಆರ್.ಎಲ್/ ವರ್ಕ್ಸ್ಲಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
9 . ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮೊತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
10. ಈ ಯೋಜನೆಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ : 16 -5 - 2008ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 347 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 


COMMERCE AND INDUSTRIES SECRETARIAT 


Subject : Constituting Manufacturing Task Force - reg. 
Read : Proposal from Commissioner for Industrial Development and Director of 

Industries and Commerce , Bangalore dated 26 -09 -2012 . 


PREAMBLE : 

The Commissioner for Industrial Development and Director of Industries and Commerce , in his proposal read above has 
stated that, the Government of India has announced a National Manufacturing Policy with an objectives of enhancing the share of 
manufacturing in GDP from the current level of 16 % to 25 % and creating employment opportunity for 100 million people in the next ten 
years. In Karnataka, immense growth is noticed in the manufacturing sector in the last 3 years , though the serve sector is doing 
quite well. The growth rate in manufacturing sector as per EC survey in Karnataka is still below the national average . 


0038 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


2001 


In this connection , constitution of a separate Task Force which can advise Government of Karnataka on the vision 
ofmoving ahead in order to promote manufacturing sector. It is proposed that this Task Force may be headed by Principal Secretary , 
Commerce and Industries Department and the following people maybe requested to participate as its members : 


Chairman 


2 


Vice- Chairman 


Member 


Mr. Vishwanathan , Former Managing Director, BOSCH 
Mr. Vikram Kirloskar of Toyota 
Chairman & Managing Director of Ingersoll Rand 
Mr. L. Krishnan , present Karnataka CII Chairman 
President, FKCCI 
President, BCIC 


4 


Member 


Member 


Member 


Member 


Mr. Philip Divri, Managing Director, Volvo 
Mr. F .R . Singvi, Managing Director, Sansera India Pvt. Ltd . 


Member 


Director, CMTI Tumkur Road 


Member 


Member 


Nirmala Shapoorkar, Unit head , Nestle India Ltd ., 
Nanjangud , Mysore District 
Mr. Rajendra Hinduja, Gokaldas Exports 
Mr. Ajay Nanavati, Chairman , 3M Ltd . 
Mr. Narendra Pani. NIAS 


Member 


12 


Member 


Member 


Government has examined the proposal and hence the following Order. 

GOVERNMENT ORDER NO . CI 71 SPI 2013, BANGALORE, DATED 16.05. 2013 
In the circumstances explained in the preamble, Government is pleased to constitute Manufacturing Task Force of 
Karnataka as follows : 
Mr. Vishwanathan , Former Managing Director, BOSCH 

Chairman 
2 Mr. Vikram Kirloskar of Toyota 

Vice - Chairman 
3 Chairman & Managing Director of Ingersoll Rand 

Member 
4 Mr. L. Krishnan , presentKarnataka CII Chairman 

Member 
President, FKCCI 

Member 
6 President, BCIC 

Member 
Mr. Philip Divri, Managing Director, Volvo 

Member 
Mr. F .R . Singvi, Managing Director, Sansera India Pvt. Ltd . 

Member 
Director, CMTI Tumkur Road 

Member 


Member 


Member 


Nirmala Shapoorkar, Unit head , Nestle India Ltd ., 
Nanjangud , Mysore District 
Mr. Rajendra Hinduja , Gokaldas Exports 
Mr. Ajay Nanavati, Chairman , 3M Ltd . 
Mr. Narendra Pani. NIAS 
Mr. Mohandas Pai, Manipal Global 


Member 


13 


Mr. 


Member 


Member 


15 


Commissioner for Industrial Development and Director of Industries and Commerce 


Member Secretary 


The role and responsibilities of the Task Force is as follows : 


The Task Force shall discuss on various issues concerning the manufacturing sector in the State and suggest measures for 
improving the contribution ofmanufacturing sector upto 25 % from the present level of 16 % to the GDP. 


By Order and in the name of the Governor of Karnataka , 

SHIVASHANKAR NAIK . L , 

Desk Officer (Technical Cell), 
Commerce & Industries Department. 


P . R . 557 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


೧೦೫೫ 


ವಸತಿ ಸಚಿವಾಲಯ 


ವಿಷಯ : 2012 - 2013 ನೇ ಸಾಲಿನಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಕೊಳಚೆ ಸುಧಾರಣೆ ಹಾಗೂ ಹುಡೋ 

ಸಾಲಗಳ ಮೇಲು ಉಸ್ತುವಾರಿಗೆ ನಾಲ್ಕನೇ ತ್ರೈಮಾಸಿಕ ಕಂತಿನ ಅನುದಾನ ಬಿಡುಗಡೆ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ವಇ 29 ಕೊಮಂಲೆ 2012 , ದಿನಾಂಕ: 21 - 06 -2012 , 14 - 09 -2012 , 

16 -11 -2012 ಮತ್ತು 12 - 02 - 2013 . 


2 . ಸರ್ಕಾರದ ಆದೇಶ ಸಂಖ್ಯೆ : ವಇ 15 ಕೊಮಲೆ 2012 , ದಿನಾಂಕ : 11 - 06 - 2012 . 


3. ಆಯುಕ್ತರು, ಕ ಕೊ ಆ ಮ , ಬೆಂಗಳೂರು ಇವರ ಪತ್ರ ಸಂಖ್ಯೆ : ಕಕೋಆಮ / ಲೆಪಶಾ/ ಅನುದಾನ/ 2012 - 13 , 

ದಿನಾಂಕ: 28 - 01 - 2013 


4 . ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ/4 / ಟಿಎಫ್ ಪಿ / 2012 , ಬೆಂಗಳೂರು, ದಿನಾಂಕ: 27.04 .2012 . 


5. ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ/8 / ಟಿಎಫ್‌ಪಿ /2012 , ಬೆಂಗಳೂರು, ದಿನಾಂಕ : 04 .10 .2012 . 


JUR 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಆದೇಶಗಳಲ್ಲಿ 2012 - 13ನೇ ಸಾಲಿನ ಮೊದಲನೇ , ಎರಡನೇ , ಮೂರನೇ ಹಾಗೂ ನಾಲ್ಕನೇ 
ತ್ರೈಮಾಸಿಕ ಕಂತಿನ ಅನುದಾನ ಸಿಬ್ಬಂದಿ ವೆಚ್ಚಕ್ಕೆ (ಯೋಜನೆ ಮತ್ತು ಯೋಜನೇತರಡಿ ) ರೂ . 1492.68 ಲಕ್ಷಗಳು, ಕೊಳಚೆ ಸುಧಾರಣೆ - ಸಹಾಯಧನ 
ಯೋಜನೆಯಡಿ ರೂ . 3821.00 ಲಕ್ಷಗಳನ್ನು ಹಾಗೂ ಹುಟ್ಟೋ ಸಾಲಗಳ ಮೇಲು ಉಸ್ತುವಾರಿ - ಯೋಜನೇತರಡಿಯಲ್ಲಿ ರೂ . 946.87 ಲಕ್ಷಗಳು 
( ಹುಡೋ ಸಂಸ್ಥೆಯ ಬೇಡಿಕೆಯನ್ವಯ) ಒಟ್ಟು ಯೋಜನೆಯಡಿ ರೂ . 4371.00 ಲಕ್ಷಗಳು ಹಾಗೂ ಯೋಜನೇತರಡಿಯಲ್ಲಿ ರೂ . 1889.55 ಲಕ್ಷಗಳು ಒಟ್ಟು 
ರೂ . 6260.55 ಲಕ್ಷಗಳನ್ನು ಬಿಡುಗಡೆ ಮಾಡಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2 ) ರಲ್ಲಿ ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿ JnNURM - BSUP ಯೋಜನೆಯಡಿ ಪ್ರಾರಂಭಿಸದೇ 
ಇರುವ 4742 ಮನೆಗಳಿಗೆ ಹೆಚ್ಚುವರಿ ಅನುದಾನಗಳ ಪೈಕಿ ವಸತಿ ಇಲಾಖೆಯ ಶೇಕಡ 50 ರಷ್ಟು ಅನುದಾನ ರೂ . 1804.00 ಲಕ್ಷಗಳನ್ನು ಕೊಳಚೆ 
ಸುಧಾರಣೆ - ಸಹಾಯಧನ ಯೋಜನೆಯಡಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರಲ್ಲಿ , ಆಯುಕ್ತರು , ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ರವರ ಪತ್ರದಲ್ಲಿ 2012 -13 ನೇ ಸಾಲಿನ 
ನಾಲ್ಕನೇ ತ್ರೈಮಾಸಿಕ ಕಂತಿನ ಅನುದಾನ ಸಿಬ್ಬಂದಿ ವೆಚ್ಚಕ್ಕೆ ( ಯೋಜನೆ ಮತ್ತು ಯೋಜನೇತರಡಿ) ರೂ . 373.17 ಲಕ್ಷಗಳು , ಕೊಳಚೆ 
ಸಹಾಯಧನ - ಯೋಜನೆಯಡಿ ರೂ . 1875.00 ಲಕ್ಷಗಳನ್ನು ಹಾಗೂ ಹುಟ್ಟೋ ಸಾಲಗಳ ಮೇಲು ಉಸ್ತುವಾರಿ - ಯೋಜನೇತರಡಿಯಲ್ಲಿ ರೂ . 300.12 
ಲಕ್ಷಗಳು ( ಹುಟ್ಟೋ ಸಂಸ್ಥೆಯ ಬೇಡಿಕೆಯನ್ವಯ ) ಒಟ್ಟು ಯೋಜನೆಯಡಿ ರೂ . 2012.50 ಲಕ್ಷಗಳು ಹಾಗೂ ಯೋಜನೇತರಡಿಯಲ್ಲಿ ರೂ . 535 .79 
ಲಕ್ಷಗಳು ಒಟ್ಟು ರೂ . 2548.29 ಲಕ್ಷಗಳನ್ನು ಮಂಡಳಿಗೆ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ಮತ್ತು (5) ರ ಆರ್ಥಿಕ ಇಲಾಖೆಯ ಆದೇಶಗಳಲ್ಲಿ ಸಿಬ್ಬಂದಿ ವೆಚ್ಚಗಳಿಗೆ ಆಯವ್ಯಯದಲ್ಲಿ ಒದಗಿಸಲಾದ 
ಮೊತ್ತದವರೆಗೆ ಆರ್ಥಿಕ ಇಲಾಖೆಯ ಅನುಮತಿ ಇದೆಯೆಂದು ಭಾವಿಸಿ ಹಣವನ್ನು ಬಿಡುಗಡೆ ಮಾಡಬಹುದಾಗಿದೆ. ಅದರಂತೆ ಪ್ರಧಾನ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರ ಚಲಾಯಿಸಿ 2012 -13 ನೇ ಸಾಲಿನ ನಾಲ್ಕನೇ ತ್ರೈಮಾಸಿಕ ಕಂತಿನ ಅನುದಾನ ಸಿಬ್ಬಂದಿ ವೆಚ್ಚಕ್ಕೆ ( ಯೋಜನೆ ಮತ್ತು 
ಯೋಜನೇತರಡಿ) ರೂ . 373.17 ಲಕ್ಷಗಳನ್ನು ಕ್ರಮಸಂಖ್ಯೆ (1) ರ ದಿನಾಂಕ 12 - 02 - 2013 ರ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ಮತ್ತು (3) ರ ಆರ್ಥಿಕ ಇಲಾಖೆಯ ಆದೇಶಗಳಲ್ಲಿ ಆದೇಶಿಸಿರುವಂತೆ ನಾಲ್ಕನೇ ತ್ರೈಮಾಸಿಕ ಕಂತಿನ 
ಅನುದಾನ ಕೊಳಚೆ ಸುಧಾರಣೆ - ಸಹಾಯಧನ - ಯೋಜನೆಯಡಿ ರೂ . 1875.00 ಲಕ್ಷಗಳನ್ನು ಹಾಗೂ ಹುಡ್ಕೊ ಸಾಲಗಳ ಮೇಲು ಉಸ್ತುವಾರಿ - 
ಯೋಜನೇತರಡಿಯಲ್ಲಿ ರೂ . 300.12 ಲಕ್ಷಗಳು ( ಹುಟ್ಟೋ ಸಂಸ್ಥೆಯ ಬೇಡಿಕೆಯನ್ವಯ) ಒಟ್ಟು ರೂ . 2175.12 ಲಕ್ಷಗಳನ್ನು ಬಿಡುಗಡೆ ಮಾಡಲು 
ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿದೆ. 

ಸರ್ಕಾರವು, ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಹಾಗೂ ಆರ್ಥಿಕ 
ಇಲಾಖೆಯ ಆದೇಶದನ್ವಯ ನಾಲ್ಕನೇ ತ್ರೈಮಾಸಿಕ ಕಂತಿನ ಕೊಳಚೆ ಸುಧಾರಣೆ - ಸಹಾಯಧನ - ಯೋಜನೆಯಡಿ ಹಾಗೂ ಹುಡ್ಕೊ ಸಾಲಗಳ ಮೇಲು 
ಉಸ್ತುವಾರಿ - ಯೋಜನೇತರಡಿಯಲ್ಲಿ ಅನುದಾನವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಲು ತೀರ್ಮಾನಿಸಿದೆ. ಅದರಂತೆ 
ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 29 ಕೊಮಂಲೆ 2012, ಬೆಂಗಳೂರು, ದಿನಾಂಕ : 12ನೇ ಮಾರ್ಚ್ 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ 2012 - 13ನೇ ಸಾಲಿನ ನಾಲ್ಕನೇ ತ್ರೈಮಾಸಿಕ ಕಂತಿನ 
ಅನುದಾನವನ್ನು ಕೊಳಚೆ ಸುಧಾರಣೆ - ಸಹಾಯಧನ- ಯೋಜನೆಯಡಿ ಹಾಗೂ ಹುಟ್ಟೋ ಸಾಲಗಳ ಮೇಲು ಉಸ್ತುವಾರಿ - ಯೋಜನೇತರಡಿಯಲ್ಲಿ 
ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಲ್ಲಿ ಒಟ್ಟು ರೂ . 2175.12 ಲಕ್ಷಗಳು ( ಇಪ್ಪತ್ತೊಂದು ಕೋಟಿ ಎಪ್ಪತ್ತೈದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿಗಳು ಮಾತ್ರ ) 
ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಈ ಅನುದಾನವನ್ನು ಕೆಳಕಂಡ ನಿಬಂಧನೆಗಳನ್ನು ಕಟ್ಟು ನಿಟ್ಟಾಗಿ ಪಾಲಿಸುವ ಷರತ್ತಿನೊಂದಿಗೆ ಬಿಡುಗಡೆ 
ಮಾಡಿ ಆದೇಶಿಸಿದೆ. 


೧೦೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


ಭಾಗ ೧ 


ಲಕ್ಷಗಳಲ್ಲಿ) 


ಕ್ರಮ 
ಸಂಖ್ಯೆ 


ಲೆಕ್ಕ ಶೀರ್ಷಿಕೆ 


( ರೂ 
ನಾಲ್ಕನೇ ತ್ರೈಮಾಸಿಕ 
ಯೋಜನೆ | ಯೋಜನೇತರ 

1875.00 | 
1875 . 00 

0. 00 


ಒಟ್ಟು 


| ಕೊಳಚೆ ಸುಧಾರಣೆ - ಸಹಾಯಧನ 
2217 - 04 - 191 - 2 - 02 - 106 


| 


1875 .00 


0 .00 


300.12 


300 .12 


ಹುಡೋ ಸಾಲಗಳ ಮೇಲು ಉಸ್ತುವಾರಿ 
2217 - 04 -191 - 2 - 04 - 240 


1875. 00 


300.12 


2175.12 


ನಿಬಂಧನೆಗಳು : 
1. ಸರ್ಕಾರದ ಉಪ ಕಾರ್ಯದರ್ಶಿ, ವಸತಿ ಇಲಾಖೆ, ಬೆಂಗಳೂರು ಇವರು ಹಣ ಬಿಡುಗಡೆ ಮಾಡುವ ಬಿಲ್ಲಿಗೆ ಮೇಲು ರುಜು 

ಮಾಡಲು ಅಧಿಕೃತವಾಗಿರುತ್ತಾರೆ. 
2. ಈ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿರುವ ಅನುದಾನದ ಬಗ್ಗೆ ಪ್ರತ್ಯೇಕ ಲೆಕ್ಕ ಇಡತಕ್ಕದ್ದು. 
3. ಯಾವ ಉದ್ದೇಶಕ್ಕಾಗಿ ಹಣ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದು. 

ಪ್ರಸಕ್ತ ಸಾಲಿನಲ್ಲಿ ಬಿಡುಗಡೆ ಮಾಡಿದ ಹಣಕಾಸಿನ ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ಮಹಾಲೇಖಪಾಲಕರು, ಕರ್ನಾಟಕ, 

ಬೆಂಗಳೂರು ಇವರಿಗೆ ಕಳುಹಿಸಿ ಅದರ ಪ್ರತಿಯನ್ನು ಸರ್ಕಾರಕ್ಕೆ ಕಳುಹಿಸುವುದು. 
5. ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ : ಎಫ್‌ಡಿ 4 / ಟಿಎಫ್‌ಪಿ/12 , ದಿನಾಂಕ 27 - 04 - 2012 ಹಾಗೂ ಎಫ್‌ಡಿ/8 / ಟಿಎಫ್‌ಸಿ/2012, 

ದಿನಾಂಕ 04 - 10 - 12 ಆದೇಶಗಳಲ್ಲಿ ತಿಳಿಸಿರುವಂತೆ ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ/89/ ವೆಚ್ಚ - 9/2013 , ದಿನಾಂಕ 08 - 03- 2013ರ ಸಹಮತಿಯೊಂದಿಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಾಗಣ್ಣ , 
ಪೀಠಾಧಿಕಾರಿ - 4 , 
ವಸತಿ ಇಲಾಖೆ. 


P . R . 558 
SC - 250 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ -2 , ಬೆಂಗಳೂರು 


